ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯ , ೨೦೧೨ (ಶ್ರಾವಣ ೧೮, ಶಕ ವರ್ಷ ೧೯೩೪) 


ಭಾಗ - III 


| 


ನಂ . ೫೬೨ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 400 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ : 8.8.2012 
ಸರ್ಕಾರವು ಕೆಐಎಡಿ ಕಾಯ್ದೆ 1966ರ ವಿಧಿ 1(3) 3(1) & 28(1) ರ ಅಧಿಸೂಚನೆ ಸಂಖ್ಯೆ : ಸಿಐ 754 ಎಸ್. ಪಿ. ಕ್ಯೂ . 2007 ದಿ : 01- 12 - 2009 ಹಾಗೂ ವಿಧಿ 28( 4) ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 322 
ಎಸ್. ಪಿ.ಕ್ಯೂ 2010 ದಿನಾಂಕಃ 23- 07 - 2010 ರನ್ವಯ ತುಮಕೂರು ತಾಲ್ಲೂಕು, ಕೋರ ಹೋಬಳಿ, ವಸಂತನರಸಾಪುರ, ಕೆಂಪನದೊಡೇರಿ, ಬತ್ಸಂದ್ರ, ಕೆಂಚೇನಹಳ್ಳಿ, ಸಂಗೇನಹಳ್ಳಿ, ತಿಪ್ಪದಾಸರಹಳ್ಳಿ, ಭುವಜನಹಳ್ಳಿ, ಕೆಂಪದಾಳಿಹಳ್ಳಿ 
ಮತ್ತು ದೊಡ್ಡನಪಾಳ್ಯ ಗ್ರಾಮಗಳಲ್ಲಿ ಒಟ್ಟು 1492 - 16 /2 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ( ಸುವರ್ಣ ಕರ್ನಾಟಕ ಕಾರಿಡಾರ್ ಯೋಜನೆ) ಸ್ವಾಧೀನಪಡಿಸಿಕೊಂಡಿದೆ. ಈ ಅಧಿಸೂಚನೆಯಲ್ಲಿ ಕೆಂಪನದೊಡೇರಿ ಗ್ರಾಮದ 
ಸರ್ವೆ ನಂ 85 ಕ್ರಮ ಸಂಖ್ಯೆ: 4 ರಲ್ಲಿ ಇರುತ್ತದೆ . ಆಕಾರಬಂದ್ ದಾಖಲೆಯಂತೆ ಸರ್ವೆ ನಂ : 85 ರಲ್ಲಿ ಒಟ್ಟು ವಿಸ್ತೀರ್ಣ 29 -33 ಎಕರೆ ಇದ್ದು , ಈ ಪೈಕಿ ಖರಾಬ್ ( ಅ) 2- 32 ಎಕರೆ ಖರಾಬ್ ( ಬಿ) 1- 01 ಎಕರೆ ಉಳಿಕೆ 26 - 00 
ಎಕರೆ ಇರುತ್ತದೆ. ಅಧಿಸೂಚನೆಯಲ್ಲಿ 85ರ ಪೈಕಿ 18 - 23 ಎಕರೆ ಖರಾಬು 3 -33 ಎಕರೆ ಉಳಿಕೆ 14 - 30 ಎಕರೆ ಎಂದು ಇರುತ್ತದೆ. ಭೂಮಾಲೀಕರುಗಳು ಪರಿಹಾರ ಪಡೆಯುವ ಹಂತದಲ್ಲಿ ಆಕ್ಷೇಪಣೆ ಅರ್ಜಿ ಸಲ್ಲಿಸಿ 3 - 33 ಎಕರೆ 
ಖರಾಬು ಜಮೀನು ಭೂಸ್ವಾಧೀನಪಡಿಸಿಕೊಳ್ಳದೇ ಇರುವ ಭಾಗದಲ್ಲಿ ಇದ್ದು , ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನಿ 

ಜಮೀನಿನಲ್ಲಿ ಖರಾಬು ವಿಸ್ತೀರ್ಣವನ್ನು ಕಳೆದಿರುವುದರಿಂದ ಪರಿಹಾರ ಪಡೆಯಲು ತೊಂದರೆ ಇರುವುದಾಗಿ ತಿಳಿಸಿರುತ್ತಾರೆ . 
ಈ ಬಗ್ಗೆ ಸ್ಥಳ ಪರಿಶೀಲನೆ ಹಾಗೂ ತಹಶೀಲ್ದಾರ್‌, ತುಮಕೂರು ರವರಿಂದ ಜೆಎಂಸಿ ವರದಿ ಮತ್ತು ಸರ್ವೆ ಸ್ಕೆಚ್ ಪಡೆದಿರುತ್ತದೆ . ಈ ಜೆಎಂಸಿ ವರದಿಯಂತೆ ದಿನಾಂಕಃ 01- 12 - 2009 ರಂದು ಹೊರಡಿಸಿದ 
ಅಧಿಸೂಚನೆ ಮತ್ತು ದಿನಾಂಕ: 23 - 07 - 2010 ರಂದು ಹೊರಡಿಸಿದ 28 ( 4 ) ರ ಅಧಿಸೂಚನೆಗೆ ಸರ್ವೆ ನಂ 85 ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಂತೆ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದೆ. 


(4241) 


4242 


ಗ್ರಾಮ : ಕೆಂಪನದೊಡೇರಿ 


ಹೋಬಳಿ : ಕೋರ 


ತಾಲ್ಲೂಕು : ತುಮಕೂರು 


ಜಿಲ್ಲೆ : ತುಮಕೂರು 


ವಿಧಿ 28 (1) ರ ಅಧಿಸೂಚನೆಯಂತೆ 


ತಿದ್ದುಪಡಿಯಂತೆ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಖಾತೆದಾರರು ಮತ್ತು ಅನುಭವದಾರರ 


೫) 


ಗೆಜಿಟ್ 
ಕ್ರಸಂ 


ಸರ್ವೆ | 


ಖರಾಬ್ 


ಐನ್ 


ಖಾತೆದಾರರು ಮತ್ತು ಅನುಭವದಾರರ ಹೆಸರು 


ಸರ್ವೆ 


ಐನ್ 


ಹೆಸರು 


| ವಿಸ್ತೀರ್ಣ 

ಎ - ಗು 


ವಿಸ್ತೀರ್ಣ 
ಎ - ಗು 


ಖರಾಬ್ 
ಎ - ಗು 


ನಂ . 


ಎ - ಗು 


ಎ - ಗು 


ನಂ . 


ಎ - ಗು 


5 


| 


6 


- 5 


28( 1) ರ 


ಬೀರೇಗೌಡ ಬಿನ್ ತೋರೇಗೌಡ 


85ರ 


18 - 23 | 3 - 33 | 14 - 30 | 1. ( 1) ಬೀರೇಗೌಡ ಬಿನ್ ತೋರೇಗೌಡ 


85ರ 


2 - 10 


- 


2 - 10 


ಕ್ರ. ಸಂ . 4 


ಪೈಕಿ 


ಗಂಗಣ್ಣ ಬಿನ್ ಕೋಡಿಲಿಂಗಯ್ಯ 


2) ಗಂಗಣ್ಣ ಬಿನ್ ಕೋಡಿಲಿಂಗಯ್ಯ 


2 - 05 


0 - 03 


2 - 02 


ಸಿದ್ದಲಿಂಗಯ್ಯ ಬಿನ್ ಕೋಡಿ ಲಿಂಗಪ್ಪ , 


3) ಸಿದ್ದಲಿಂಗಯ್ಯ ಬಿನ್ ಕೋಡಿಲಿಂಗಪ್ಪ 


2 -12 


0 - 03 


2 - 09 


ವೀರಭೈರಪ್ಪ ಬಿನ್ ಮುದ್ದೇಗೌಡ, 


4) ವೀರಭೈರಪ್ಪ ಬಿನ್ ಮುದ್ದೇಗೌಡ 


2 - 20 


0 - 01/2 


2 - 1972 


5) ಚಿಕ್ಕಲಿಂಗಯ್ಯ ಬಿನ್ ಚಿಕ್ಕಣ್ಣ 


1 - 08 


0 - 02 


1 - 06 


ಚಿಕ್ಕಲಿಂಗಯ್ಯ ಬಿನ್ ಚಿಕ್ಕಣ್ಣ, 
ಲಿಂಗಣ್ಣ ಬಿನ್ ಚಿಕ್ಕಣ್ಣ, 


6) ಲಿಂಗಣ್ಣ ಬಿನ್ ಚಿಕ್ಕಣ್ಣ 


1 - 02 


0 - 01 /2 | 1 - 00 / 


ಕಾವಲಮ್ಮ ಕೋಂ ಬೈರಪ್ಪ , 


7) ಕಾವಲಮ್ಮ ಕೋಂ ಬೈರಪ್ಪ 


1 - 03 


0 - 01 % 


1 - 01 % 


ವೀರಭದ್ರಯ್ಯ ಬಿನ್ ಚಿಕ್ಕಣ್ಣ, 


8) ವೀರಭದ್ರಯ್ಯ ಬಿನ್ ಚಿಕ್ಕಣ್ಣ 


1 - 04 


0 - 01 /2 | 1 - 02 % 


ಎಸ್. ಆರ್.ಸುಮಿತ್ರ ಕೋಂ ಕೆ. ಕರಿಯಣ್ಣ 


9 ) ಎಸ್‌. ಆರ್‌. ಸುಮಿತ್ರ ಕೊಂ 


4 - 39 


0 - 02 


4 - 37 


ಕೆ.ಕರಿಯಣ್ಣ 


ಒಟ್ಟು 


18 - 23 


| 


0 - 15 


18 - 08 


4243 


ಗ್ರಾಮ : ಕೆಂಪನದೊಡೇರಿ 


ಹೋಬಳಿ : ಕೋರ 


ತಾಲ್ಲೂಕು : ತುಮಕೂರು 


ಜಿಲ್ಲೆ : ತುಮಕೂರು 


ವಿಧಿ 28 (4 ) ರ ಅಧಿಸೂಚನೆಯಂತೆ 


ತಿದ್ದುಪಡಿಯಂತೆ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಗೆಜೆಟ್ 


ಖಾತೆದಾರರು ಮತ್ತು ಅನುಭವದಾರರ 

ಹೆಸರು 


ಸರ್ವೆ | 


ಐನ್ 


*)& 


ಖಾತೆದಾರರು ಮತ್ತು ಅನುಭವದಾರರ ಹೆಸರು 


ಸರ್ವೆ 


ಕ್ರಸಂ 


ಐನ್ 


ವಿಸ್ತೀರ್ಣ 
ಎ - ಗು 


ಖರಾಬ್ 
ಎ - ಗು 


ನಂ , 


ಖರಾಬ್ 
ಎ - ಗು 
5 


ಎ - ಗು 


ನಂ . 


ಎ - ಗು 
4 


ಎ - ಗು 


| 
| 


| 


28( 4 ) ರ 


| 


18 - 23 


| 


3 - 33 


| 


14 - 30 


2 - 10 


2 -10 


ಕ್ರ. ಸಂ .4 


2 - 05 


|| 


0 - 03 


2 - 02 


2 - 12 


0 - 03 


2 - 09 


2 - 20 | 


0 - 0 / 


2 - 19 % 


ಬೀರೇಗೌಡ ಬಿನ್ ತೋರೇಗೌಡ 
ಗಂಗಣ್ಣ ಬಿನ್ ಕೋಡಿಲಿಂಗಯ್ಯ 
ಸಿದ್ದಲಿಂಗಯ್ಯ ಬಿನ್ ಕೋಡಿ ಲಿಂಗಪ್ಪ, 
ವೀರಭೈರಪ್ಪ ಬಿನ್ ಮುದ್ದೇಗೌಡ, 
ಚಿಕ್ಕಲಿಂಗಯ್ಯ ಬಿನ್ ಚಿಕ್ಕಣ್ಣ, 
ಲಿಂಗಣ್ಣ ಬಿನ್ ಚಿಕ್ಕಣ್ಣ, 
ಕಾವಲಮ್ಮ ಕೋಂ ಬೈರಪ್ಪ, 
ವೀರಭದ್ರಯ್ಯ ಬಿನ್ ಚಿಕ್ಕಣ್ಣ, 
ಎಸ್‌.ಆರ್‌.ಸುಮಿತ್ರ ಕೋಂ ಕೆ.ಕರಿಯಣ್ಣ 


1. 1) ಬೀರೇಗೌಡ ಬಿನ್ ತೋರೇಗೌಡ 

2) ಗಂಗಣ್ಣ ಬಿನ್ ಕೋಡಿಲಿಂಗಯ್ಯ 
3) ಸಿದ್ದಲಿಂಗಯ್ಯ ಬಿನ್ ಕೋಡಿಲಿಂಗಪ್ಪ 
4) ವೀರಭೈರಪ್ಪ ಬಿನ್ ಮುದ್ದೇಗೌಡ 
5) ಚಿಕ್ಕಲಿಂಗಯ್ಯ ಬಿನ್ ಚಿಕ್ಕಣ್ಣ 
6) ಲಿಂಗಣ್ಣ ಬಿನ್ ಚಿಕ್ಕಣ್ಣ 
7) ಕಾವಲಮ್ಮ ಕೋಂ ಬೈರಪ್ಪ 
8) ವೀರಭದ್ರಯ್ಯ ಬಿನ್ ಚಿಕ್ಕಣ್ಣ 


1 - 08 | 


0 - 02 


1 - 06 


1 - 02 


0 - 01 / 2 | | 1 - 001/2 


1 - 03 


0 - 01 /2 | 


1 - 01 /2 


1 - 04 


0 - 01 / 2 | 


1 - 02 /2 


9) ಎಸ್ . ಆರ್. ಸುಮಿತ್ರ ಕೋಂ 


4 - 39 


| 


0 - 02 


| 


4 - 37 


ಕೆ .ಕರಿಯಣ್ಣ 


ಒಟ್ಟು 


18 - 23 


0 -15 


18 - 08 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4244 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೧೪ , ೨೦೧೨ ( ಶ್ರಾವಣ ೨೩ , ಶಕ ವರ್ಷ ೧೯೩೪) 


- ಭಾಗ - III 


ನಂ . ೫೬೯ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ : ಸಿಐ 345 ಎಸ್‌ಪಿಕ್ಯೂ 2010 , ಬೆಂಗಳೂರು, ದಿನಾಂಕ: 14.8.2012 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28( 4) ರಡಿ ಸರ್ಕಾರದ ಅಧಿಸೂಚನೆ ಕ್ರ: ಸಿಐ 345 ಎಸ್‌ಪಿಕ್ಯೂ 2010 , ದಿನಾಂಕ: 11.6. 2010 ಹಾಗೂ 17.3.2011 ರನ್ವಯ ರಾಜ್ಯ ಪತ್ರದಲ್ಲಿ ಪ್ರಕಟಿತ 
ದಿನಾಂಕ: 11.6.2010 ಹಾಗೂ 18.3.2011 ರಂದು ಕರ್ನಾಟಕ ರಾಜ್ಯ ಪತ್ರ ಭಾಗ -3 ರಲ್ಲಿ ಪುಟ ಸಂಖ್ಯೆ 22 ಮತ್ತು 31 ರಲ್ಲಿ ಪ್ರಕಟವಾದ ಅಧಿಸೂಚನೆಯಲ್ಲಿ ಈ ಕೆಳಕಾಣಿಸಿದ ಸರ್ವೆ ನಂಬರಿಗೆ ಸಂಬಂಧಿಸಿದಂತೆ ಭೂಮಾಲೀಕರ 
ಹೆಸರುಗಳಲ್ಲಿ ಬದಲಾವಣೆ ಆಗಿರುವುದರಿಂದ ಇದನ್ನು ಪ್ರಸ್ತುತ ಅಧಿಸೂಚನೆಯಲ್ಲಿ ಅಳವಡಿಸಿಕೊಂಡು ಓದಿಕೊಳ್ಳಲು ಈ ಮೂಲಕ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


ಗ್ರಾಮ ;ಕೂಡಗಿ / ತೆಲಗಿ ಹೋಬಳಿ ; ಕೋಲಾರ 

ಕಲಂ 28(4) ರ ಅಧಿಸೂಚನೆಯಲ್ಲಿದ್ದಂತೆ 
1 ಕ್ಷೇತ್ರ | 

ಭೂಮಾಲೀಕರ ಹೆಸರು 


ತಾಲ್ಲೂಕು: ಬಸವನ ಬಾಗೇವಾಡಿ 

ಜಿಲ್ಲೆ : ಬಿಜಾಪುರ 
ತಿದ್ದುಪಡಿಯಾಗಿ ಓದಿಕೊಳ್ಳಬೇಕಾದದ್ದು 

ಭೂಮಾಲೀಕರ ಹೆಸರು 


ಅಧಿಸೂಚನೆ 
ಕ್ರ. ಸಂ . 


ಸ.ನಂ. 


ಸ . ನಂ . 


ಸ. ನಂ . 


_ 5 


ಗ್ರಾಮ : ಕೂಡಗಿ. 


593 


3 - 10 


593 / ಪೈ 


1 - 36 


| ಗ್ಯಾನಪ್ಪ ಮಲ್ಲಪ್ಪ ಬೇವೂರ ಮಧ್ಯ 
ಹಣಮಂತ ಮಲ್ಲಪ್ಪ ಬೇವೂರ ಪಶ್ಚಿಮಕ್ಕೆ 


593 /2 ಪೈ 


ಹಣಮಂತ ಮಲ್ಲಪ್ಪ ಬೇವೂರ 
ಶಂಕ್ರಪ್ಪ ಮಲ್ಲಪ್ಪ ಬೇವೂರ 


1 - 14 


ಗ್ರಾಮ : ತೆಲಗಿ 


238 ಪೈ 


| ಮಲ್ಲಪ್ಪ ಬಸಪ್ಪ ಗೊಳಗೊಂಡ 


238 /3 ಪೈ 


* 3 - 15 
0 - 12ಖ 
3 - 03 


- 3 - 05 | ಮಲ್ಲಪ್ಪ ಬಸಪ್ಪ ಗೊಳಗೊಂಡ 
0 - 11ಖ 
2 -34 
0 - 10 
0 - 01 ಖ ಸಾಜುಗರಾಜ ಹಸ್ತಿಮಲ್ಲ ಸಾಲೇಸಾ 
0 - 09 


238 /4 ಪೈ 


4245 


ಕಲಂ 28(4) ರ ಅಧಿಸೂಚನೆಯಲ್ಲಿದ್ದಂತೆ 


ಅಧಿಸೂಚನೆ 
ಕ್ರ. ಸಂ . 


ತಿದ್ದುಪಡಿಯಾಗಿ ಓದಿಕೊಳ್ಳಬೇಕಾದದ್ದು 
| ಕ್ಷೇತ್ರ | 

ಭೂಮಾಲೀಕರ ಹೆಸರು 


ಸ . ನಂ . 


ಭೂಮಾಲೀಕರ ಹೆಸರು 


ಸ. ನಂ . 


103 


368 ಪೈ 


3 - 00 


368 ಪೈ 


3 - 00 


ಶ್ರೀಮತಿ ಯಂಕಮ್ಮ ಗಂ . ಈರನಗೌಡ ಪಾಟೀಲ 


| 1) ರುದ್ರಪ್ಪ 
2) ಈರಪ್ಪ ತಂ . ಕಲ್ಲಪ್ಪ ಚನಗೊಂಡ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ. ರಾಮಕೃಷ್ಣ | 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 
- ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


* ಭಾಗ - III 


ನಂ . ೬೩೩ 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಮಂಗಳವಾರ, ಸೆಪ್ಟೆಂಬರ್ ೧೧ , ೨೦೧೨ (ಭಾದ್ರಪದ ೨೦ , ಶಕ ವರ್ಷ ೧೯೩೪) 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 414 ಎಸ್ಪಿಕ್ಕೂ 2012 , ಬೆಂಗಳೂರು, ದಿನಾಂಕ: 10.09. 2012 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾದ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ: ಸಿಐ 234 
ಎಸ್ . ಪಿ . ಕ್ಯೂ 2011 ದಿನಾಂಕ: 5 - 07 - 2011 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ: 05.07.2011 ರಂದು ಪ್ರಕಟವಾದ ರಾಜ್ಯ ಪತ್ರದ ಭಾಗ - 3ರ ಪುಟ 1 ರಿಂದ 08 ರವರೆಗೆ ಕರ್ನಾಟಕ 
ಸರಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಅಚನೂರ ಗ್ರಾಮದಲ್ಲಿ ಮೆ | ಎನ್.ಕೆ. ಯುಟಿಲಿಟೀಸ್‌ ಲಿಮಿಟೆಡ್ ಇವರಿಗಾಗಿ 300 ಮೆಗಾ ವ್ಯಾಟ್ ಕೂಲ್ ಬೇಸ್ಟ್ ಪಾವರ್ ಪ್ಲಾಂಟ್ 
ಸ್ಥಾಪಿಸುವ ಸಲುವಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28 ರ ಉಪ ಕಲಂ (3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ 
ಹಾಗೂ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966 ) ರ ಕಲಂ 28 ರ ಉಪ ಕಲಂ (4) ರನ್ವಯ ನಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರಕಾರವು ಘೋಷಿಸಿದೆ. 


4246 


ಅನುಸೂಚಿ 


ಜಿಲ್ಲೆ: ಬಾಗಲಕೋಟೆ 


ತಾಲೂಕು : ಬಾಗಲಕೋಟೆ 


ಹೋಬಳಿ : ಸೀತಿಮನಿ 


ಗ್ರಾಮಃ ಅಚನೂರ 


ಅನುಭವದಾರರ 


ಚಕಬಂದಿ ( ಚತು : ಸೀಮೆ) 


ಖಾತೆದಾರರ ಹೆಸರು 


ರಿ.ಸ. ನಂ . 


ಭೂಸ್ವಾಧೀನ 
ಪಡಿಸುವ ವಿಸ್ತೀರ್ಣ 

( ಎ - ಗುಂ ) 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಹೆಸರು 


ಪೂರ್ವ 


ಉತ್ತರ 
10 


ದಕ್ಷಿಣ 
11 | 


3 


| 


| 


6 


4 
17 


| 


ಪಶ್ಚಿಮ 
9 
16 


| 
| 


5 
11 -35 


ಸ್ವಂತ 


8 
- 10 


| 


21 - 74 


ಖುಷಿ 


| 


18, 19 


| ಈರಪ್ಪ ಯಂಕಂಚಿ ಯಲ್ಲಪ್ಪ 
1) ಮಲ್ಲಪ್ಪ ಯಂಕಂಚಿ ಕೆಂಚಪ್ಪ 
2) ಶಿವಪುತ್ರಪ್ಪ ಯಂಕಂಚಿ ಕೆಂಚಪ್ಪ 
3) ಲಕ್ಷಣ ಯಂಕಂಚಿ ಕೆಂಚಪ್ಪ 
1) ಗಿರಿಯಪ್ಪ ಸಂಗೊಂದಿ ಅಡಿವೆಪ್ಪ 


ಸ್ವಂತ 


18 / ಎ /l 


2 - 33 


5- 17 


ಖುಷ್ಠಿ 


8, 27 


ಸ್ವಂತ 


191 


5 - 05 


9 - 40 


ಋಷ್ಠಿ 


17, 16 | 


[ 


21 


12 - 12 


ಚಂದ್ರಶೇಖರಯ್ಯ ವಸ್ತ್ರದ ಬಸಯ್ಯ 


ಸ್ವಂತ 


21 


0 - 03 


21 - 40 


ಖುಷ್ಠಿ 


- 


26 


| 


ಗಡಿ 


19, 20 


22, 23 


12 - 09 


ಸ್ವಂತ 


22/ 2 ಅ 


3 - 18 


| 


6- 87 


| 


ಖುಷಿ | 


23 


| 


ಗಡಿ 


| 


21 


| 


ರಸ್ತೆ 


1) ಮಾಂತಯ್ಯ ಗಣಾಚಾರಿ ತಿಪ್ಪಯ್ಯ 
2) ಗಂಗವ್ವ ಗಣಾಚಾರಿ ಗಂ ಸಿದ್ದಯ್ಯ 
3) ಮರಿಯವ್ವ ಚಿಕ್ಕಮಠ ಗಂ ನಿಂಗಯ್ಯ 
4) ಶಿವಲಿಂಗವ್ವ ಗಣಾಚಾರಿ ತಿಪ್ಪಣ್ಣ ಅ. ಪ. ತಾ ಚನ್ನವ್ವ 
5) ಈರಯ್ಯ ಗಣಾಚಾರಿ ಬಸಯ್ಯ 
6) ತಿಪ್ಪಯ್ಯ ಗಣಾಚಾರಿ ಬಸಯ್ಯ 

ಸರೋಜಿನಿ ಗಣಾಚಾರಿ ಬಸಯ್ಯ 

ಸಂಗಯ್ಯ ಗಣಾಚಾರಿ ಬಸಯ್ಯ 
9) ಗಂಗವ್ವ ಗಣಾಚಾರಿ ಗಂ ಬಸಯ್ಯ 
10) ಚನ್ನವ್ವ ಗಣಾಚಾರಿ ಗಂ ತಿಪ್ಪಯ್ಯ 
1) ಈರಯ್ಯ ಬಿದ್ರಿಕೋಟಿಮಠ ತಂ ರಾಚಯ್ಯ 
2) ಶ್ರೀಶೈಲಯ್ಯ ಬಿದ್ರಿಕೋಟಿಮಠ ತಂ ರಾಚಯ್ಯ 
3) ಪಂಚಯ್ಯ ಬದ್ರಿಕೋಟಿಮಠ ತಂ ರಾಚಯ್ಯ 
4) ಕಮಲಾಕ್ಷಿ ಸ್ಥಾವರಮಠ ಗಂ ಮಾರುದ್ರಯ್ಯ 


ಸ್ವಂತ 


| 22 /2ಕ | 


3 -19 


| 6 - 93 


) 


ಖುಷ್ಠಿ | 


23 


ಗಡಿ 


| 


21 


| 


ರಸ್ತೆ 


4247 


6 


ಆಕಾರ 


ಚಕಬಂದಿ ( ಚತು : ಸೀಮೆ) 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಭೂಸ್ವಾಧೀನ 
ರಿ. ಸ. ನಂ . | ಪಡಿಸುವ ವಿಸ್ತೀರ್ಣ 

( ಎ - ಗುಂ ) 
4 | 5 


ಜಮೀನಿನ 
ತರಹ 


# 


ರೂ - ಪೈ 


ಪೂರ್ವ 


ಉತ್ತರ 
10 


| 
| 


ದಕ್ಷಿಣ 
11 


- 3 


| 


| 


6 


| 


7 


| 


8 


| 


9 


ಸ್ವಂತ 


22 /2ಡ 


3 - 19 


6- 93 | ಖುಷ್ಠಿ | 


23 


| 


ಗಡಿ 


| 


21 


| 


ರಸ್ತೆ 


ಸ್ವಂತ 


| 24/ 


| 


3 - 31 


| 5- 41 | 


ಖುಷ್ಠಿ | 


25 


| 


23 


| 


21, 26 


| 


ರಸ್ತೆ 


ರ 


L. 


5) ಮುರಿಗೆವ್ವ ಬಿಕೋಡಿಮಠ ಗಂ ರಾಚಯ್ಯ 
6) ಮಹಾದೇವಿ ಸ್ಥಾವರಮಠ ಗಂ . ಮಡಿವಾಳಯ್ಯ 
7) ಮಹಾದೇವಯ್ಯ ಬದ್ರಿಕೋಡಿಮಠ ತಂ . ರಾಚಯ್ಯ 
1) ಮಹಾಲಿಂಗಯ್ಯ ಹಿರೇಮಠ ಶಿದ್ದಯ್ಯ 
2) ಚನ್ನಬಸಯ್ಯ ಹಿರೇಮಠ ಶಿದ್ದಯ್ಯ 
1) ಪಂಚಪ್ಪ ಅಗಸರ ಪಚೇಸಾ 
2) ದಾವಲಪ್ಪ ಅಗಸರ ಯಮನಪ್ಪ 
3) ಅಡಿವೆಪ್ಪ ಅಗಸರ ಲಾಲಾಸಾಬ 
4) ಯಮನವ್ವ ಅಗಸರ ಪಚೇಸಾ 
5) ಕಮಲವ್ವ ಅಗಸರ ಗಂ ಯಮನಪ್ಪ 
6) ಪಚೇಸಾ ಅಗಸರ ಲಾಲಸಾಬ 
7) ಮಾಗನವ್ವ ಅಗಸರ ಲಾಲಸಾಬ 
1) ನಿಂಗಪ್ಪ ಚೌಡಕಿ ಗಿರಿಯಪ್ಪ 
2) ಪರಸಪ್ಪ ಚೌಡಕಿ ಯಲ್ಲಪ್ಪ 
3) ಬಸಪ್ಪ ಚೌಡಕಿ ಯಲ್ಲಪ್ಪ 
4) ರಮೇಶ ಚೌಡಕಿ ತಿಪ್ಪಣ್ಣ 
5) ವಿಠಲ ಚೌಡಕಿ ತಿಪ್ಪಣ್ಣ 
6) ಲಕ್ಷ್ಮವ್ವ ಚೌಡಕಿ ಗಂ ತಿಪ್ಪಣ್ಣ 
7) ರತ್ನವ್ವ ಚೌಡಕಿ ತಂ ತಿಪ್ಪಣ್ಣ 
8) ಶಾರವ್ವ ಹಿರೇಮನಿ ಗಂ ಶರಣಪ್ಪ 
9) ಸಂಗನಬಸವ್ವ ಚೌಡಕಿ ತಂ ತಿಪ್ಪಣ್ಣ 
10 ) ಬಸಪ್ಪ ಚೌಡಕಿ ತಂ ಯಲ್ಲಪ್ಪ 
11 ) ಪರಸಪ್ಪಚೌಡಕಿತಂ ಯಲ್ಲಪ್ಪ 


ಸ್ವಂತ 


| 


25 


| 


8 - 00 


| 14 -00 | 


ಖುಷಿ | 


28 


| 


24 


| 


26 


ರಸ್ತೆ 


4248 


ಚಕಬಂದಿ ( ಚತು : ಸೀಮೆ) 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಭೂಸ್ವಾಧೀನ 
ರಿ. ಸ. ನಂ . | ಪಡಿಸುವ ವಿಸ್ತೀರ್ಣ 

( ಎ - ಗುಂ ) 
4 | 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


_ 3 


| 


ಉತ್ತರ 
10 


6 


| 


7 


| 


8 


| 


9 


| 1 ) 


ಮಲ್ಲಪ್ಪ ಬಲಿ 


ಮಲ್ಲಪ್ಪ ಬಾರಕೇರ ಗಿರಿಯಪ್ಪ ಅ. ಪಾ ತಾಯಿ ಚಂದ್ರವ್ವ 
4 - 16 


ಸ್ವಂತ 


| 


27 


8 - 33 


23 - 83 


ಖುಷ್ಠಿ | 


7 


| 


18, 26 


2) ಮಹಾದೇವಪ್ಪ ಬಾರಕೇರ ಗಿರಿಯಪ್ಪ 4 -17 


63 - 05 
0 - 03 ಖ 


ಒಟ್ಟು 


63 - 02 


ಘೋಷ್ಟಾರೆ 


9 


ಗ್ರಾಮದ ಹೆಸರು 


ಒಟ್ಟುಕ್ಷೇತ್ರ 


ಖರಾಬು ಕ್ಷೇತ್ರ | ನಿವ್ವಳ ಕ್ಷೇತ್ರ 


| 


- 


2 


4 


| 


5 


1 


| 


ಅಚನೂರ 


63 - 05 


0 - 03 


63 - 02 


ಒಟ್ಟು 


63 - 05 


0 - 03 


63 - 02 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4249 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಮಂಗಳವಾರ , ಸೆಪ್ಟೆಂಬರ್ ೧೧ , ೨೦೧೨ ( ಭಾದ್ರಪದ ೨೦ , ಶಕ ವರ್ಷ ೧೯೩೪) 


- ಭಾಗ - III | 


ನಂ . ೬೩.೫ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4)ರ ಅಧಿಸೂಚನೆ 

ಸಂಖ್ಯೆ : ಸಿಐ 431 ಎಸ್ ಪಿ 2012, ಬೆಂಗಳೂರು, ದಿನಾಂಕ : 11.09.2012 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕಃ 07 -09 -2010 ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ -3ರ ಪುಟ ಸಂಖ್ಯೆ 1 ರಿಂದ 8 
ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 478 ಎಸ್. ಪಿ.ಕ್ಯೂ . 2010 ದಿನಾಂಕಃ 06 - 09 -2010 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಮಂಡಳಿವತಿಯಿಂದ ಮೆಃ 
ಹೆಚ್.ಪಿ.ಸಿ.ಎಲ್., ಸಂಸ್ಥೆಯಿಂದ ಎಲ್.ಪಿ.ಜಿ. ಬಾಟ್ಲಿಂಗ್ ಪ್ಲಾಂಟ್ ಯೋಜನೆ ಸ್ಥಾಪನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ . 

ಮೇಲ್ಕಂಡ ಆಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳ ಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ 
ದಿಶೆಯಲ್ಲಿ ಮೇಲ್ಕಂಡ ಕಾಯ್ದೆಯ ವಿಧಿ 28(3)ರಡಿ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 

ಆದುದರಿಂದ, 1966ರ ಕೆ.ಐ.ಎ. ಡಿ. ಕಾಯ್ದೆ ವಿಧಿ 28 (4) ರಡಿಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ 
ಸ್ವಾಧೀನಪಡಿಸಿಕೊಂಡಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 
ಗ್ರಾಮ ಚಾಕೇನಹಳ್ಳಿ 

ಹೋಬಳಿ ಯಡಿಯೂರು ತಾಲ್ಲೂಕು : ಕುಣಿಗಲ್ ಜಿಲ್ಲೆ : ತುಮಕೂರು 


೫ 
) 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ 
ನಂ . 


ತರಹ 


ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾದ ವಿಸ್ತೀರ್ಣ 

ಐನ್ ಖರಾಬು ಬಾಕಿ 
ಎ - ಗು | ಎ - ಗು 

ಎ - ಗು 
5 | 6 

7 


ಆಕಾರ 
( ರೂ ) 


ಪೂರ್ವ 
ಸ. ನಂ . 
10 


ಚೆ ಕ 
ಪಶ್ಚಿಮ 
ಸ. ನಂ 


ಬ ೦ ದಿ | 

ಉತ್ತರ 
ಸ. ನಂ . 
12 


ದಕ್ಷಿಣ 
ಸ. ನಂ 


4 


8 


| 


11 


13 


ಕಲಂ 2 ರಂತೆ 


36/3 


1 -02 


0- 02 % 


1- 00 


ಖುಷಿ 


0 - 80 


36 / 2 


36 / 


360 


ಕೆ.ಎಸ್.ತಿಮ್ಮಯ್ಯ ಬಿನ್ ಲೇಟ್ 
ನಾರಾಯಣಗೌಡ 
ವಿಜಯಮ್ಮ ಕೋಂ 
ಸಿ.ಎಲ್. ಚಂದ್ರೇಗೌಡ, ಸಿ.ಸಂಪತ್‌ , 
ಸಿ. ಮಹೇಶ್ ಬಿನ್‌ಸಿ. ಎಲ್. ಚಂದ್ರೇಗೌಡ 


ಕಲಂ 2 ರಂತೆ 


36 /4ರ ಪೈಕಿ 


0 - 22 


0 - 22 


0 - 44 


36/ 4 ಮತ್ತು 1 36/ 4 ಮತ್ತು 
ಉಳಿಕೆ ಜಮೀನು| ಉಳಿಕೆ ಜಮೀನು 


36 / 


3 | ಸಿ. ಲಿಂಗೇಗೌಡ ಬಿನ್ ಚನ್ನಮಲ್ಲೇಗೌಡ ಕಲಂ 2 ರಂತೆ 


44ರ ಪೈಕಿ | 


0 - 06 


0 - 06 


ಖುಷ್ಠಿ 


0 - 15 


43 


45 


ಉಳಿಕೆ 
ಭೂಸ್ವಾಧೀನ 


ರಸ್ತೆ 


4250 


ಕು 


ಬ ೦ 


ದಿ 


ಸರ್ವೆ 


2(d 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾದ ವಿಸ್ತೀರ್ಣ 
ಐನ್ 

ಬಾಕಿ 
ಎ - ಗು | ಎ - ಗು ಎ - ಗು 


ಖರಾಬು 


ತರಹ 


ಚೆ 
ಪಶ್ಚಿಮ 


ಆಕಾರ 
( ರೂ ) 


ನಂ . 


ಪೂರ್ವ 
ಸ. ನಂ . 


ಉತ್ತರ 


ಸ. ನಂ . 


ದಕ್ಷಿಣ 
ಸ. ನಂ 
13 | 


= 


7 


10 


12 


ಕಲಂ 2 ರಂತೆ 


- 45ರ ಪೈಕಿ 


- 0 - 39 


0 - 04 


0- 35 | ಖುಷ್ಠಿ | 0-82 


44 


ಗಂಗಮ್ಮ ಕೋಂ . 
ಸಿ.ಎನ್. ಗಂಗಾಧರಯ್ಯ , 
ಶಿವಶಂಕರ ಬಿನ್ ಸಿದ್ದಲಿಂಗಮೂರ್ತಿ 
ಜಯಗೌರಮ್ಮ ಕೋಂ ಪುಟ್ಟ 
ಬಸವಯ್ಯ 
ಸರ್ಕಾರಿ ಪಡಾ ಬಂಜರು 


ಉಳಿಕೆ 
ಭೂಸ್ವಾಧೀನ 


ಕಲಂ 2 ರಂತೆ 


46ರ ಪೈಕಿ | 


0 - 04 


0 - 01 


0 - 03 


| ಖಷ್ಠಿ 


0 - 05 


ಉಳಿಕೆ 
ಜಮೀನು 


47 /2 


47/ 3 


47 / 3 ,2 


0 - 19 


A6 


47 / 


47 / 2 


0 -15 


48 /5ಬಿ ಉಳಿಕೆ ಜಮೀನು| 48 / 4ರ ಉಳಿಕೆ 


48/ 6 


48 /5ಬಿ 


| 48 /5ಎರ ಉಳಿಕೆ 


ಚನ್ನಮಲ್ಲಯ್ಯ ಬಿನ್ 
ಕಲಂ 2 ರಂತೆ 47/1ರ ಪೈಕಿ 0 - 10 

0 - 10 ಖುಷ್ಠಿ 0 - 24 | 
ಚಂದ್ರಮಲ್ಲೇಗೌಡ, 
ಚನ್ನಮಲ್ಲಯ್ಯ ಉ : ಮರಿಯಣ್ಣ 

ಕಲಂ 2 ರಂತೆ 47 /2ರ ಪೈಕಿ 0 - 08 

0 - 08 | ಖುಷಿ 
ಬಿನ್ ಪುಟ್ಟಮಲ್ಲಯ್ಯ 
ಸಿ. ನಾರಾಯಣಗೌಡ ಬಿನ್ ಚಂದ್ರ 
ಕಲಂ 2 ರಂತೆ 48/4ರ ಪೈಕಿ | 0- 06 

0 - 06 ಖುಷಿ 
ಮಲ್ಲೇಗೌಡ ಉ : ಸಣ್ಣಮರಿ 
ಸಿ. ಎಂ . ಮಲ್ಲಿಕಾರ್ಜುನಯ್ಯ ಬಿನ್ ಕಲಂ 2 ರಂತೆ | 48/5ಎರ ಪೈಕಿ | 0 - 08 

0 - 08 ಖುಷಿ 0 -20 
ಮುದ್ದಮಲ್ಲೇಗೌಡ 
ಚನ್ನಮಲ್ಲಯ್ಯ ಬಿನ್ 
ಚಂದ್ರಮಲ್ಲೇಗೌಡ, 
ಕಲಂ 2 ರಂತೆ | 48 /5ಬಿರ ಪೈಕಿ | 0 - 09 

0 - 09 ಖುಷ್ಠಿ 0-23 
ಸಿ. ನಾರಾಯಣಗೌಡ ಬಿನ್ 
ಚಂದ್ರಮಲ್ಲೇಗೌಡ ಉ : ಸಣ್ಣಮರಿ 
ಸಿ. ಎಂ .ಮಲ್ಲೇಗೌಡ ಬಿನ್ 
ಕಲಂ 2 ರಂತೆ 48/6ರ ಪೈಕಿ | 0-14 

0 - 14 | ಖುಷಿ | 0 - 40 | 
ಸಿ. ಎಂ . ಮಲ್ಲೇಗೌಡ 
ಶಿವಶಂಕರ್ ಬಿನ್ ಸಿದ್ದಲಿಂಗಯ್ಯ ಕಲಂ 2 ರಂತೆ | - 49ರ ಪೈಕಿ | 0 - 02 

0 - 02 | ಖುಷ್ಠಿ | 0 - 19 | 
ಒಟ್ಟು 

4 - 10 % 0 - 074 | 4 - 03 
ಗ್ರಾಮ :: ಸೋಂಪುರಕಾವಲ್ ಹೋಬಳಿ : ಯಡಿಯೂರು ತಾಲ್ಲೂಕು : ಕುಣಿಗಲ್ 
ಪುಟ್ಟಮಲ್ಲೇಗೌಡ, ಚನ್ನಮಲ್ಲಯ್ಯ ಕಲಂ 2 ರಂತೆ 1 ರ ಪೈಕಿ | 0- 13 | 0-13 

ಖುಷಿ 
ಉಃ ಕರುಡುಯ್ಯ 


48/5ಎ 


48 /4 


148/5ಬಿರ ಉಳಿಕೆ 


47 


48/7ಬಿ 


48 /5ಎ 


| 48 /6ರ ಉಳಿಕೆ 


47 


51 


| 


48 


ಉಳಿಕೆ ಜಮೀನು 


46 


ಜಿಲ್ಲೆ : ತುಮಕೂರು 
ಉಳಿಕೆ 

ತಗ್ಗಿ ಕುಪ್ಪೆ ಗಡಿ 
ಜಮೀನು 


ಉಳಿಕೆ 
ಜಮೀನು 


75 , 76 


4251 


ಕು 


ಬ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ 
ನಂ . 


ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾದ ವಿಸ್ತೀರ್ಣ | 
ಐನ್ 

ಖರಾಬು 
ಎ - ಗು . 

ಎ - ಗು 


ಬಾಕಿ 


ತರಹ 


ಆಕಾರ 
( ರೂ ) 


ಪೂರ್ವ 
ಸ. ನಂ . 


ಚೆ 
ಪಶ್ಚಿಮ 
ಸ. ನಂ 


ದಕ್ಷಿಣ 
ಸ. ನಂ 


- ಎ - ಗು 


10 


13 


೦ ದಿ | 
ಉತ್ತರ 
ಸ . ನಂ . 

12 
ಚಾಕೇನಹಳ್ಳಿ 

ಗಡಿ 
ಚಾಕೇನಹಳ್ಳಿ 

ಗಡಿ 


ಕಲಂ 2 ರಂತೆ 


- 21 


0 - 25 


0 - 25 


ಖುಷ್ಠಿ 


0 - 48 


272 


ಜಮೀನು 


ಕಲಂ 2 ರಂತೆ 


2 / 2 


0 - 31 


0 - 01 


0 - 30 


ಖುಷಿ 


0 - 80 


ಜಮೀನು 


ಉಳಿಕೆ 


ಚಾಕೇನಹಳ್ಳಿಗೆ | 


ಉಳಿಕೆ 


ಕಲಂ 2 ರಂತೆ | 3 ರ ಪೈಕಿ 


0 -17 


0 - 01 


0 - 16 


ಖುಷ್ಠಿ | 


0 - 48 


ಜಮೀನು 


ಜಮೀನು 


ಸಿ. ಎಲ್. ಚಂದ್ರೇಗೌಡ ಬಿನ್ ಸಿ. ಎಲ್. 
ಲಿಂಗೇಗೌಡ 
ಮಲ್ಲೇಗೌಡ ಉ 8 ಮಂಚಯ್ಯ ಬಿನ್ 
ಮುದ್ದೇಗೌಡ 
ಕೆ. ವಿ. ವೆಂಕಟೇಶಯ್ಯ 
ಬಿನ್ ವೆಂಕಟೇಗೌಡ, 
ಕೆ.ಎನ್.ತಿಮ್ಮಯ್ಯ ಬಿನ್ 
ಪ. ನಾರಾಯಣಗೌಡ 
ಲಕ್ಷ್ಮಮ್ಮ ಕೋಂ ಈರಣ್ಣ 
ಟಿ. ಸಿ. ಮರಿಯಣ್ಣ, 
ಬೋರಯ್ಯಟಿ.ಸಿ.ದೊಡ್ಡಯ್ಯ ಬಿನ್ 
ಲೇಟ್ ಚಿಕ್ಕಣ್ಣ , ಕಾಳಯ್ಯ ಬಿನ್ 
ಮರಿಗೌಡ, 
ಬಿ.ಬೋರಯ್ಯ .ಬಿ. ನಾಗರಾಜುಬಿ.ಜಯ 
ರಾಮ್, ಬಿ .ಶಿವ ಕುಮಾರ್ ಬಿನ್ 
ಲೇಟ್ ಬೋರಯ್ಯ , ಇಂದ್ರಮ್ಮ 
ಲಕ್ಷ್ಮಮ್ಮ ಕೋಂ ಲೇಟ್ ಬಿ.ರಾಮಕೃಷ್ಣ. 
| ಟಿ.ಸಿ. ಮರಿಯಣ್ಣ, ಬೋರಯ್ಯ , 
ಟಿ.ಸಿ.ದೊಡ್ಡಯ್ಯ ಬಿನ್ ಲೇಟ್ ಚಿಕ್ಕಣ್ಣ 
ಕೆಂಪ ಬಿನ್ ದೊಡ್ಡ 


ಕಲಂ 2 ರಂತೆ 


10/ ರ ಪೈಕಿ | 


0 - 19 


- 0 -19 


| ಖುಷ್ಠಿ | 0 - 34 


ಉಳಿಕೆ 
ಜಮೀನು 


ಉಳಿಕೆ 
ಜಮೀನು 


- 


11 


| 


18 | 


ಕಲಂ 2 ರಂತೆ | 11ರ ಪೈಕಿ 


0 - 26 


0 - 26 


ಖುಷಿ 


0 - 80 


10 


ಜಮೀನು 


ಜಮೀನು 


ಜಮೀನು 


ಕಲಂ 2 ರಂತೆ 


18ರ ಪೈಕಿ 


0 - 16 


0 - 16 


ಖುಷಿ 


0 - 50 


ಜಮೀನು 


ಜಮೀನು 


- 8 | ಕುರೀಗೌಡ ಬಿನ್ ಚನ್ನೇಗೌಡ 


ಉಳಿಕೆ 


ಉಳಿಕೆ 


ಕಲಂ 2 ರಂತೆ 


19ರ ಪೈಕಿ 


0 -21 


0 - 21 


ಖುಷಿ 


0 - 60 


ಜಮೀನು 


ಜಮೀನು 


9 


|| 


ಎಸ್. ಸಾವಿತ್ರಿ ಕೋಂ 
ಎ . ಆರ್. ರಾಜಕುಮಾರ್ 


ಕಲಂ 2 ರಂತೆ 


| 21 /2ರ ಪೈಕಿ | 1 - 22 


0 - 03 / 


1 - 181/ 


ಖುಷ್ಠಿ | 1- 42 


21 


ಜಮೀನು 


4252 


ಕು 


ಬ 


ಸರ್ವೆ 


8(d 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಭೂಸ್ವಾಧೀನಪಡಿಸಿ ಕೊಳ್ಳಬೇಕಾದ ವಿಸ್ತೀರ್ಣ | 
ಐನ್ 

ಬಾಕಿ 
ಎ - ಗು . ಎ - ಗು ಎ - ಗು 


ಖರಾಬು 


ತರಹ 


ಆಕಾರ 
( ರೂ ) 


ಚೆ 
ಪಶ್ಚಿಮ 
ಸ. ನಂ 


ಪೂರ್ವ 
ಸ . ನಂ . 


ನಂ . 


೦ ದಿ | 
ಉತ್ತರ 
ಸ. ನಂ . 
12 


ದಕ್ಷಿಣ 
ಸ. ನಂ 


– 


10 


- 


11 


5 


ಉಳಿಕೆ 


ಎಸ್.ಸಾವಿತ್ರಿ ಕೋಂ . 
ಎ . ಆರ್‌.ರಾಜಕುಮಾರ್ 


ಕಲಂ 2 ರಂತೆ 


22 /1ರ ಪೈಕಿ 


0 - 34 


0 - 02 % 


0 - 314 | ಖುಷಿ 


0 - 74 


9 


21/ 


ಜಮೀನು 


6 - 24 


0 - 21 


6 - 03 


ಒಟ್ಟು 

- ಗ್ರಾಮ :: ತಗ್ಗಿಕುಪ್ಪೆ 


ಹೋಬಳಿ : ಅಮೃತೂರು 


ತಾಲ್ಲೂಕು : ಕುಣಿಗಲ್ 


ಜಿಲ್ಲೆ : ತುಮಕೂರು 


2 


ಚಾಕೇನಹಳ್ಳಿ 


ಸಿ. ಎಲ್. ಚಂದ್ರೇಗೌಡ ಬಿನ್ 
ಸಿ .ಎಲ್. ಲಿಂಗೇಗೌಡ 


ಕಲಂ 2 ರಂತೆ 


5 / 2p 
ರ ಪೈಕಿ 


0 - 17 


- 


| 


0 -17 


ಖುಷ್ಠಿ | 0- 42 


5| 


| 


ಉಳಿಕೆ 


ಸ . ನಂ . 3 


ಒಟ್ಟು 


0 -17 


0 -17 


- ಘೋಷ್ಟಾರೆ 


ಕ್ರಮ 


ಗ್ರಾಮ 


ಐನು 


ಖರಾಬು 


ಬಾಕಿ 


ಸಂಖ್ಯೆ 


4 - 10 / 


0 - 07 % 


4 - 03 


ಚಾಕೇನಹಳ್ಳಿ 
ಸೋಂಪುರಕಾವಲ್‌ 


6 - 24 


0 - 21 


6 - 03 


ತಗ್ಗಿ ಕುಪ್ಪೆ 


0 - 17 


0 -17 


ಒಟ್ಟು 


11 . 11 % 


0 - 2842 


10 - 23 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


- ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4253 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ ( ಭಾದ್ರಪದ ೨೨ , ಶಕ ವರ್ಷ ೧೯೩೪) 


- ಭಾಗ - III | 


ನಂ . ೬೩೯ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಾಯ್ದೆ 1966 ರ ಕಲಂ 28(4) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ: 463 : ಎಸ್‌ಪಿಕ್ಯೂ : 2012 , ಬೆಂಗಳೂರು ದಿನಾಂಕ: 13.9.2012 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28 (1) ರನ್ವಯ ವಿಹಿತವಾಗಿರುವ ಅಧಿಕಾರದಡಿ 
ಸಂಖ್ಯೆ :ಸಿಐ:263:ಎಸ್‌ಪಿಕ್ಯೂ :2012 : ಬೆಂಗಳೂರು ದಿನಾಂಕ: 11 - 06 -2012 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ: 11.06.2012 ರಂದು ಪ್ರಕಟವಾದ ರಾಜ್ಯ ಪತ್ರದ ಪುಟ (1) ರಿಂದ (6) ರ 
ವರೆಗೆ ( ಭಾಗ -3) ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಅಂದರೆ ಕೈಗಾರಿಕಾ ಪ್ರದೇಶಕ್ಕಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು 
ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 


ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28 ರ ಉಪ ಕಲಂ (3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ 
ಹಾಗೂ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿ ಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 


ಅನುಸೂಚಿ 


ಜಿಲ್ಲೆ: ಗುಲಬರ್ಗಾ 


ತಾ : ಚಿತ್ತಾಪೂರ 


ಹೋಬಳಿ: ಚಿತ್ತಾಪೂರ 


ಗ್ರಾಮ: ಪಿ . ಚಿತ್ತಾಪೂರ 
ಚೆಕ್ಕುಬಂದಿ ( ಚತು : ಶಿಮೆ ) 


ಅ . ನಂ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ. ಸ . ನಂ . 


ಸ್ವಾಧೀನಪಡಿಸುವ 
( ಅಂದಾಜು ವಿಸ್ತೀರ್ಣ 

ಎ - ಗು 


ಆಕಾರ 
ರೂ - ಪೈ 


ಜಮೀನಿನ 
ತರಹೆ 


ಷರಾ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


5 


8 


9 


. 


10 


11 


12 


01 | ಅಲ್ಲಾಭಕ್ಷ ತಂ . ಪರೀದ್ ಪಟೇಲ್ 


- 3 
ಅಮರೇಶ್ವರಿ ಗಂ . 
ಬಾಬುರಾವ 
ಚಿಂಚನಸೂರ 


141 / 


1 - 43 


14 / /2 


271,2 ,3 


261 ,2 


00 - 28 
00 - 07 ( ಖ ) 
00 - 21 

7 -32 
00 - 25 ( ಖ ) 

7 - 07 


ಬಾಬುರಾವ ತಂ . ಬಸವಣಪ್ಪ 
ಚಿಂಚನಸೂರ 


R 


ಸ್ವಂತ 


8 - 95 


- 


21 


G 


4254 


ಚೆಕ್ಕುಬಂದಿ ( ಚತು : ಶಿಮೆ ) 


ಅ . ನಂ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ . ನಂ . 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಷರಾ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


4 


. 


6 


ಬಾಬುರಾವ ತಂ . ಬಸವಣಪ್ಪ 
ಚಿಂಚನಸೂರ 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ 

ಎ - ಗು 

5 
2 - 12 
00 - 06 ( ಖ ) 

2 - 06 

4 - 00 
00 - 08( ಖ ) 

3 - 32 


ಸ್ವಂತ 


270 


5 -50 


ಖುಷಿ 


1400 


- 30 / 


27 / 2 


ಅಮರೇಶ್ವರಿ ಗಂ . ಬಾಬುರಾವ 
ಚಿಂಚನಸೂರ 


ಸ್ವಂತ 


27/ 2 


9 - 67 


ಖುಷ್ಠಿ 


144/ 


30 


270 


27 /3 


ಸ್ವಂತ 


27 /3 


4 - 00 
00 - 02 ( ಖ ) 

3 - 38 


10 - 08 


ಖುಷಿ 


144/ 
28 | 


307 ,2,3 


ಶ್ರೀ ಗಂಗಾಪರಮೇಶ್ವರಿ | 
ಎಜ್ಯುಕೇಷನ್ ಟ್ರಸ್ಟ್ ( ರಿ) 
ಗುಲಬರ್ಗಾ ಥೋ ಅಮರೇಶ್ವರಿ 
ಗಂ , ಬಾಬುರಾವ ಚಿಂಚನಸೂರ 
ಬಾಬುರಾವ ತಂ . ಬಸವಣಪ್ಪ 
ಚಿಂಚನಸೂರ 


27/2 


06 


ಸ್ವಂತ 


30 / 


8 - 23 
00 - 11( ಖ ) 

8 - 12 


20 -24 


ಖುಷ್ಠಿ 


27 /1,2,3 


ದಾರಿ 


25 


30 /23 


07 


ಬಾಬುರಾವ ತಂ . ಬಸವಣಪ್ಪ 
ಚಿಂಚನಸೂರ ( ಭೂ . ಪ) 


ಸ್ವಂತ 


30 / 3 


00 - 20 


2 - 04 


* ಖುಷ್ಠಿ | 


27 /3 


| 


304 


| 


30 / 


30/ 2 


ಒಟ್ಟು 


27 - 35 
1 - 19 ( ಖ ) 
26 - 16 


-:ಘೋಷ್ಟಾರೆ : 


ಅ ನಂ . 


ಗ್ರಾಮದ ಹೆಸರು 


| ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


| 


ಒಟ್ಟು ಕ್ಷೇತ್ರ 

3 
27 - 35 
27 - 35 


ಪಿ . ಚಿತಾಪೂರ 


| 


| 


1 - 19 


| 


26 - 16 
26 - 16 


1 - 19 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4255 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೩ , ೨೦೧೨ (ಭಾದ್ರಪದ ೨೨ , ಶಕ ವರ್ಷ ೧೯೩೪) 


ಭಾಗ – III 


ನಂ . ೬೪೦ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 452 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ: 12 .9.2012 
ಸರ್ಕಾರವು ಕೆಐಎಡಿ ಕಾಯ್ದೆ 1966ರ ವಿಧಿ 28 (1)ರ ಅಧಿಸೂಚನೆ ಸಂಖ್ಯೆ: ಸಿಐ 380 ಎಸ್ ಪಿಕ್ಯೂ 2010 , ದಿನಾಂಕ: 6.7.2010 ಹಾಗೂ ವಿಧಿ 28 ( 4) ರ ಅಧಿಸೂಚನೆ ಸಂಖ್ಯೆ: ಸಿಐ 380 ಎಸ್‌ಪಿಕ್ಯೂ 2010 , ದಿನಾಂಕ: 
9.9.2011 ರನ್ವಯ ಕೋಲಾರ ಜಿಲ್ಲೆ / ತಾಲ್ಲೂಕು, ವೇಮಗಲ್ ಹೋಬಳಿ, ಶಿಂಗಿಹಳ್ಳಿ ಗ್ರಾಮದ ಸರ್ವೆ ನಂ : 188 ರಲ್ಲಿರುವ 5-17 ಎಕರೆ ಜಮೀನನ್ನು ಮುತ್ತಪ್ಪ ಇವರ ಹೆಸರಿನಲ್ಲಿ ಅಧಿಸೂಚಿಸಲಾಗಿದೆ. ಆದರೆ ವಾಸ್ತವವಾಗಿ ಇವರ 
ಹೆಸರು ಮುದ್ದಪ್ಪ ಎಂದು ನಮೂದಾಗಬೇಕಾಗಿತ್ತು. ವಿಧಿ 28(1) ಹಾಗೂ 28( 4) ರ ಅಧಿಸೂಚನೆಯಲ್ಲಿ ತಪ್ಪಾಗಿ ನಮೂದಾಗಿರುವ ಕಾರಣ ಇವರ ಹೆಸರನ್ನು ಸರಿಪಡಿಸಲು ಈ ಕೆಳಗಿನಂತೆ ತಿದ್ದುಪಡಿ ತರಲಾಗಿದೆ. 
ಜಿಲ್ಲೆ: ಕೋಲಾರ ತಾಲ್ಲೂಕು : ಕೋಲಾರ 

ಹೋಬಳಿ: ವೇಮಗಲ್ 

ಗ್ರಾಮ : ಶಿಂಗಿಹಳ್ಳಿ 


ವಿಧಿ 28( 1) ಹಾಗೂ 28 ( 4) ರ ಅಧಿಸೂಚನೆಯಂತೆ 


ತಿದ್ದುಪಡಿಯಂತೆ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ಗೆಜೆಟ್ ಕ್ರ. ಸಂ . 


ಖಾತೆದಾರರು ಮತ್ತು 
ಅನುಭವದಾರರ ಹೆಸರು 


ಸರ್ವೆ 


ಐನ್ 


ಕ್ರ. ಸಂ . 


ವಿಸ್ತೀರ್ಣ ಎ 

ಗು 


ಐನ್ 


ಖಾತೆದಾರರು ಮತ್ತು 
ಅನುಭವದಾರರ ಹೆಸರು 


ಖರಾಬ್ | 
ಎ - ಗು 


ನಂ . 


ಎ - ಗು 


ಸರ್ವೆ | ವಿಸ್ತೀರ್ಣ ಎ - | ಖರಾಬ್ 
ನಂ . ಗು 

ಎ - ಗು 
5 


ಎ - ಗು 


6 . 


28(1) ರ ಕ್ರ. ಸಂ . 

231 


ಮುತ್ತಪ್ಪ 


188 


5 - 17 


0 - 36 


4 - 21 


ಮುದ್ದಪ್ಪ 


188 


5 - 17 


0 - 36 


4 - 21 


28( 4 ) ರ ಕ್ರ. ಸಂ . 

222 


ಮುತ್ತಪ್ಪ 


5 - 17 


0 - 36 


4 - 21 


ಮುದ್ದಪ್ಪ 


188 


5 - 17 


0 - 36 


4 - 21 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎ. ಪಿ . ರಾಮಕೃಷ್ಣ | 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4256 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಶುಕ್ರವಾರ, ಸೆಪ್ಟೆಂಬರ್ ೧೪, ೨೦೧೨ (ಭಾದ್ರಪದ ೨೩ , ಶಕ ವರ್ಷ ೧೯೩೪) 


- ಭಾಗ - III 


| ನಂ . ೬೪೪ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 449 ಎಸ್‌ಪಿಕ್ಯೂ 2012, ಬೆಂಗಳೂರು, ದಿನಾಂಕ: 14.09.2012 


ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಿ, ನಿಡುವಂದ ಗ್ರಾಮದ ಕೆಲವು ಸರ್ವೆ ನಂಬರುಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ 
ಸ್ವಾಧೀನ ಪಡಿಸಿಕೊಳ್ಳಲು ಕಕ್ಕೆಪ್ರಅ ಕಾಯ್ದೆ 1966 ರ ವಿಧಿ 3(1), 1(3) ಮತ್ತು 28(1) ರ ಅಧಿಸೂಚನೆ ಸಂಖ್ಯೆ: 191 ಎಸ್ ಪಿಕ್ಯೂ 2006 ದಿನಾಂಕ: 02 .08 .2006 ಹಾಗೂ ಕಲಂ 28(4)ರ ಅಂತಿಮ ಅಧಿಸೂಚನೆ ಸಂಖ್ಯೆ: ಸಿಐ 79 
ಎಸ್‌ಪಿಕ್ಯೂ 2007 ದಿನಾಂಕ: 17 .02 .2007 ( ರಾಜ್ಯ ಪತ್ರದ ದಿನಾಂಕ: 08.03.2007) ರನ್ವಯ ಹೊರಡಿಸಿರುವ ಅಧಿಸೂಚನೆಗಳಲ್ಲಿ ನಿಡುವಂದ ಗ್ರಾಮದ ಸರ್ವೆ ನಂ .189 ರಲ್ಲಿನ ವಿಸ್ತೀರ್ಣಕ್ಕೆ ಖಾತೆದಾರರ ಹೆಸರಿಗೆ ಸಂಬಂಧಿಸಿದಂತೆ ಈ 
ಕೆಳಕಂಡ ನಮೂದುಗಳಿಗೆ ತಿದ್ದುಪಡಿ ಹೊರಡಿಸಲಾಗಿದೆ. 
ಗ್ರಾಮ : ನಿಡುವಂದ ಹೋಬಳಿ: ಸೋಂಪುರ 

ತಾಲ್ಲೂಕು: ನೆಲಮಂಗಲ 

ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 
ಕಲಂ 28(1) ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು ಕಲಂ 28 (4) ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು 

ತಿದ್ದುಪಡಿಯಂತೆ ಓದಿಕೊಳ್ಳುವುದು. 

ವಿಸ್ತೀರ್ಣ 
ಕಾಲಂ ನಂ .2ರ ಕಾಲಂ 3 ರಲ್ಲಿ 

ಕಾಲಂ ನಂ .2ರ | ಕಾಲಂ 3 ರಲ್ಲಿನ 
ವಿಸ್ತೀರ್ಣ ಎ - ಗುಂ . 

ವಿಸ್ತೀರ್ಣ 
ಭೂಮಾಲೀಕರ ಅನುಭವಾದರರ ಸ. ನಂ . ( ಭೂಮಾಲೀಕರ | ಅನುಭವಾದಾರರ | ಸ. ನಂ . 

ಭೂಮಾಲೀಕರ ಹೆಸರು ಅನುಭವದಾರರ ಹೆಸರು | ಸ. ನಂ . 
ಎ - ಗುಂ ಒಟ್ಟು, 

ಎ - ಗುಂ 
ಹೆಸರು ಹೆಸರು 

ಹೆಸರು ಹೆಸರು 

ಖಾ , ಬಾಕಿ 
141 | ಸರ್ಕಾರಿ ಸರ್ಕಾರಿ | 189 | 5 - 27 | 139 | ಸರ್ಕಾರಿ ಸರ್ಕಾರಿ | 189 5 - 27 ಸರ್ಕಾರಿ 

ಸರ್ಕಾರಿ 

189 | 3 - 07 
ನಾಗರಾಜು ಬಿನ್ ಗಂಗಪ್ಪ 

ನಾಗರಾಜು 189 | 1 - 00 
ಅನ್ನಪೂರ್ಣಮ್ಮ ಕೋಂ ಅನ್ನಪೂರ್ಣಮ್ಮ 217 | 1 - 20 
ಕಾಳೇಗೌಡ, ಗಜೇಂದ್ರ & ಗಜೇಂದ್ರ, ಗಿರೀಶ್ 
ಗಿರೀಶ್ ಬಿನ್ ಕಾಳೇಗೌಡ 


) 


ಒಟ್ಟು | 


5 - 27 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4257 


ವಿಶೇಷ ರಾಜ್ಯಪತ್ರ 
ಬೆಂಗಳೂರು, ಶನಿವಾರ , ಸೆಪ್ಟೆಂಬರ್ ೧೫ , ೨೦೧೨ ( ಭಾದ್ರಪದ ೨೪, ಶಕ ವರ್ಷ ೧೯೩೪) 


- ಭಾಗ - III | 


| ನಂ . ೬೪೫ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ವಿಷಯ 


ಸಂಖ್ಯೆ : ಸಇ 194 ಮಾಇಸೇ 2011, ಬೆಂಗಳೂರು, ದಿನಾಂಕ: 13/ 09/ 2012 
: ದಿನಾಂಕ :01/01 /2012 ರಂದು ಇರುವಂತೆ ಕೃಷಿ ಮಾರಾಟ ಇಲಾಖೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಅಂತಿಮ ಜೇಷ್ಠತಾ ಪಟ್ಟಿ ಪ್ರಕಟಿಸುವ ಕುರಿತು. 
: 1. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕೃತ ಜ್ಞಾಪನಾ ಸಂಖ್ಯೆ: ಸಿಅಸುಇ /07 /ಸೇಸನಿ/96 ದಿನಾಂಕ:16 /07 /1996 

2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 194 ಮಾಇಸೇ 2011 ದಿನಾಂಕ:21. 03 .2012 


ಉಲ್ಲೇಖ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಕೃತ ಜ್ಞಾಪನಾ ಸಂಖ್ಯೆ : ಸಿಆಸುಇ 07 ಸೇಸನಿ 1996 ದಿನಾಂಕ: 16 / 07 /1996 ರಂತೆ ಹಾಗೂ ಸರ್ಕಾರಿ ನೌಕರರ ( ಜೇಷ್ಠತೆ) ನಿಯಮಗಳು 1957 ರ 


ನಿಯಮ 10 ರನ್ವಯ ಜೇಷ್ಠತಾ ಪಟ್ಟಿ ಪ್ರಕಟಿಸಲು ಅವಕಾಶ ಇರುತ್ತದೆ. ಅದರಂತೆ , ಕೃಷಿ ಮಾರಾಟ ಇಲಾಖೆಯಲ್ಲಿ ದಿನಾಂಕ: 01 /01 /2012 ಕ್ಕೆ ಇರುವಂತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು 


ಉಲ್ಲೇಖ( 2) ರ ಅಧಿಸೂಚನೆ ದಿನಾಂಕ: 21. 03.2012 ರಲ್ಲಿ ಹೊರಡಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಈ ಬಗ್ಗೆ ನಿಗದಿತ ಅವಧಿಯೊಳಗೆ ಸ್ವೀಕರಿಸಲಾದ ಆಕ್ಷೇಪಣಿಗಳನ್ನು ನಿಯಮಾನುಸಾರ ಪರಿಶೀಲಿಸಿದ ನಂತರ 
ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸದಿರಲು ತೀರ್ಮಾನಿಸಿದೆ. ಆದರಂತೆ ಕೃಷಿ ಮಾರಾಟ ಇಲಾಖೆಯಲ್ಲಿ ದಿನಾಂಕ: 01.01.2012 ಕ್ಕೆ ಇರುವಂತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 


Hbb 


ಇದರ ಅನುಬಂಧದಲ್ಲಿರುವಂತೆ ಪ್ರಕಟಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


4258 


ಅನುಬಂಧ 


( ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 194 ಮಾಇಸೇ 2011 ದಿನಾಂಕ: 13.09.2012) 
ದಿನಾಂಕ: 01.01.2012 ರಲ್ಲಿದ್ದಂತೆ ಕೃಷಿ ಮಾರಾಟ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಪದವೃಂದದ ಅಂತಿಮ ಜೇಷ್ಠತಾ ಪಟ್ಟಿ 

ವೇತನ ಶ್ರೇಣಿ ರೂ .14050 - 25050 ( ಪರಿಷ್ಕೃತ ವೇತನ ಶ್ರೇಣಿ ರೂ .28100 - 50100) 


ಹೆಸರು 


8(વા 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ಸರ್ಕಾರಿ ಸೇವೆಯಲ್ಲಿ 

| ನೈಜವಾಗಿ ಮುಂಬಡ್ತಿ | ನೇಮಕಾತಿ ಜೇಷ್ಠತೆಗೆ 
ನೈಜವಾಗಿ ವಿಲೀನಗೊಂಡ 

ಹೊಂದಿದ ದಿನಾಂಕ | ನೈಜವಾದ ದಿನಾಂಕ 
ದಿನಾಂಕ 


ಷರಾ 


ನೇರ ನೇಮಕಾತಿ 
ಮುಂಬಡ್ತಿ ಇತರೆ 

3 
ವಿಲೀನ 


ಶ್ರೀ /ಶ್ರೀಯುತರು 


1 | ಬಸನಗೌಡ ಎಂ . ಪಾಟೀಲ್ 


01 /07 1961 


04 /02 /2000 


04 / 02 /2000 


04 / 02 /2000 


04 / 02 / 2000 


| ಕಾರ್ಯಪಾಲಕ 
ಅಭಿಯಂತರರಾಗಿ 
ಪದೋನ್ನತಿ 
ಹೊಂದಿರುತ್ತಾರೆ. 


2 


ಜೆ. ಎಂ . ಅಮರನಾಥ್ 


06 /10 /1960 


14 /06 /1995 


14 / 06 /1995 


16 / 01/ 2008 


16 / 01/ 2008 


ಹೆಚ್. ಎಸ್. ಜಯದೇವ್ 


24 /05 /1962 


25 / 03 /1996 


25 /03 /1996 


16 / 01/ 2008 


16 / 01 /2008 


ಎಸ್.ಎಸ್ . ಕಾದರಿ 


01 / 05 /1964 


01 /10 /1996 


01 /10 /1996 


16 /01/2008 


16 /01/2008 


ಹೆಚ್. ಎಸ್. ಅಶೋಕ್ಕುಮಾರ್ 


10/ 05 /1961 


16 / 01/ 997 


16 / 01 /1997 


16 / 01/ 2008 


16 / 01 /2008 


ಎ . ಜಿ . ಹರಕುಣಿ 


14 / 05 /1961 


02 /03 /1997 


02 / 03 /1997 


16 / 01/ 2008 


16 / 01 /2008 


ಎ . ಮಹೇಶ್ 


13 / 05 /1961 


08 / 02 /1998 


08 / 02 /1998 


16 / 01/2008 


16 /01/2008 


10 /07 /1958 


09 / 02 /1998 


09 /02 /1998 


16 / 01 / 2008 


16 / 01/ 2008 


ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 


16 / 03 /1961 


09 /021998 


09 /021998 


16 / 01 /2008 


ವಿ . ವಸಂತಕುಮಾರ್ 
| ಎನ್.ಸಿ. ಧರ್ಮೇಗೌಡ 
ಹನುಮರೆಡ್ಡಿ ಯು . ಗದ್ದಿ 
ವಿ . ನಾಗರಾಜ್ 


16 / 01 /2008 


01 /06 /1963 


18 /04 /1998 


18 /04 /1998 


16 / 01 /2008 


16 / 01 /2008 


11 


14 / 08 /1959 


01/07 /1998 


01 / 07 /1998 


16 / 01 /2008 


16 / 01 /2008 


ವಿವೇಕಾನಂದ 


01 /04 /1965 


02 / 07 /1998 


02 /07 /1998 


16 / 01/2008 


16 / 01 /2008 


13 


ಎಸ್ . ಎಸ್ . ಜಾಗೀರ್‌ದಾರ್‌ 


01 /06 /1965 


01 / 08 /1998 


01/08/1998 


16 / 01 /2008 


16 / 01 /2008 


06/ 08 /1998 


06/ 08 /1998 


16 / 01 /2008 


16 /01 /2008 


ಎಸ್. ಕೃಷ್ಣಮೂರ್ತಿ 
ಎಂ . ಡಿ . ಗಂಗಾಧರ ತಿಲಕ್ 


15 /07 /1961 
22 /07 /1963 


06 / 08 /1998 


06/ 08 /1998 


16 /01 /2008 


| 16 / 01 /2008 


4259 


ಹೆಸರು 


*) 


ಸೇವೆಗೆ ಸೇರಿದ 


ನೇರ ನೇಮಕಾತಿ 
ಮುಂಬಡ್ತಿ ಇತರೆ 


ಜನ್ಮ ದಿನಾಂಕ 


ಸರ್ಕಾರಿ ಸೇವೆಯಲ್ಲಿ 
ನೈಜವಾಗಿ ವಿಲೀನಗೊಂಡ 

ದಿನಾಂಕ 


ನೈಜವಾಗಿ ಮುಂಬಡ್ತಿ ನೇಮಕಾತಿ ಜೇಷ್ಠತೆಗೆ 
ಹೊಂದಿದ ದಿನಾಂಕ | ನೈಜವಾದ ದಿನಾಂಕ 


ಷರಾ 


ದಿನಾಂಕ 


ಶ್ರೀ /ಶ್ರೀಯುತರು 


8 . 


16 


15 / 05 /1964 


06 /01 /1998 


06 / 1 /1998 


16 / 01 /2008 


16 / 01 /2008 


ಜಿ. ಸತೀಶ್ 
ಆರ್‌. ವಿ. ಶಿವಾರೆಡ್ಡಿ 
ಎಸ್. ಬಿ . ನರೇಶ್ ಬಾಬು 


25 / 07 /1960 


03 / 01/1999 


03 / 01 / 999 


16 / 01/2008 


16 / 01/2008 


18 /04 /1965 


04 /02 /1999 


04 /02 /1999 


16 / 01 /2008 


| 16 / 01 /2008 


ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 
ಪದೋನ್ನತಿ 


ಬಿ . ಸತೀಶ್ 


04 /01 /1964 


04 /02 /1999 


04/ 02 /1999 


16 / 01 /2008 


16 /01 /2008 


20 | ಟಿ. ಸತೀಶ್ 


20/ 07 /1968 


31 / 0 /1998 


31 /10/ 1998 


29 / 03 /2011 


29 / 03 /2011 


21 


ವಿಜಯಕುಮಾರ್‌ 


02 /04/1968 


09 /01 /1998 


09 /01 /1998 


29 / 03 /2011 


29/ 03 / 2011 


ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


4260 


ವಿಶೇಷ ರಾಜ್ಯಪತ್ರ 


ಭಾಗ - III | ಬೆಂಗಳೂರು, ಶನಿವಾರ, ಸೆಪ್ಟೆಂಬರ್ ೧, ೨೦೧೨ ( ಭಾದ್ರಪದ ೧೦ , ಶಕ ವರ್ಷ ೧೯೩೪) | ನಂ . ೬೨೩ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 538 ಎಸ್‌ಪಿಕ್ಯೂ 2010, ಬೆಂಗಳೂರು, ದಿನಾಂಕ: 31.08.2012 
ದಿನಾಂಕ: 26. 10.2010ರಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯ ಭಾಗ -3 ( ನಂ : 1305) ರಲ್ಲಿ ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28 (4) ರನ್ವಯ ಪ್ರಕಟವಾದ ದಿನಾಂಕ: 25.10 .2010ರ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಐ 538 ಎಸ್‌ಪಿಕ್ಕೂ 
2010ರ ಕ್ರಮ ಸಂಖ್ಯೆ : 76ರಲ್ಲಿನ ಕಿತ್ತೂರ ಗ್ರಾಮದ ಸರ್ವೆ ನಂ : 446 /2ರ ಕ್ಷೇತ್ರದ ಭೂಮಾಲೀಕತ್ವವು ಬದಲಾವಣೆ ಆಗಿರುವುದರಿಂದ, ಈ ಕೆಳಗಿನಂತೆ 
ತಿದ್ದಿ ಓದಿಕೊಳ್ಳತಕ್ಕದ್ದು. 

ಅನುಸೂಚಿ 
ಗ್ರಾಮ : ಕಿತ್ತೂರ ತಾಲ್ಲೂಕು : ಬೈಲಹೊಂಗಲ 

ಜಿಲ್ಲೆ : ಬೆಳಗಾವಿ 


ಅಧಿಸೂಚನೆ 
ಕ್ರ. ಸಂ . 


ಕಲಂ 28 (4) ರ ಅಧಿಸೂಚನೆಯಲ್ಲಿದ್ದಂತೆ 

ತಿದ್ದುಪಡಿ 
ಸರ್ವೆ ನಂಬರ್ 

ಭೂಮಾಲೀಕರ ಹೆಸರು | ಸರ್ವೆ ನಂಬರ್ | ಕ್ಷೇತ್ರ | ಭೂಮಾಲೀಕರ ಹೆಸರು 
446 / 2 

1- 09 - 08 | ಪಟ್ಟಿಹಾಳ ಚನಬಸಪ್ಪಾ ತಂ ಬಸಪ್ಪ 446 / 2 ]1 - 09 - 08 ಹಿರೇಮಠ ಸುನಂದಾ 
ಅ. ಸ. ತಾಯಿ ಪಾರ್ವತೆವ್ವ 

ಕೋಂ ಮಡಿವಾಳಪ್ಪ 


76. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಸೋಮವಾರ, ಸೆಪ್ಟೆಂಬರ್ ೩ , ೨೦೧೨ ( ಭಾದ್ರಪದ ೧೨, ಶಕ ವರ್ಷ ೧೯೩೪) ನಂ . ೬೨೪ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 4 ಶಾಸನ 2012, ಬೆಂಗಳೂರು, ದಿನಾಂಕ: 3.9. 2012 
ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ( ತಿದ್ದುಪಡಿ ) ವಿಧೇಯಕ, 2012ಕ್ಕೆ 2012ರ ಆಗಸ್ಟ್ ತಿಂಗಳ ಮೂವತ್ತೊಂದನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 37 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 37 
( 2012ರ ಸೆಪ್ಟೆಂಬರ್ ಮೂರನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 2012 
(2012ರ ಆಗಸ್ಟ್ ಮೂವತ್ತೊಂದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 
ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ, 2007ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ, 2007ನ್ನು ( 2007ರ 
ಕರ್ನಾಟಕ ಅಧಿನಿಯಮ 21 ) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


17ರ 


4261 


ಇದು ಭಾರತ ಗಣರಾಜ್ಯದ ಅರವತ್ತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗಲಿ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ , 
2012 ಎಂದು ಕರೆಯತಕ್ಕದ್ದು . 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 3ನೇ ಪ್ರಕರಣದ ತಿದ್ದುಪಡಿ:- ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ, 2007ರ ( 2007ರ ಕರ್ನಾಟಕ ಅಧಿನಿಯಮ 21 ) 
3ನೇ ಪ್ರಕರಣದ ಪರಂತುಕದಲ್ಲಿ , “ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ( ತಿದ್ದುಪಡಿ) ಅಧಿನಿಯಮ, 2010ರ ಪ್ರಾರಂಭದ ದಿನಾಂಕದಿಂದ ಮೂರು 
ತಿಂಗಳುಗಳೊಳಗೆ ” ಎಂಬ ಪದಗಳು , ಆವರಣ ಚಿಹ್ನೆಗಳು ಮತ್ತು ಅಂಕಿಗಳಿಗೆ “ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 
2012ರ ಪ್ರಾರಂಭದ ದಿನಾಂಕದಿಂದ ಆರು ತಿಂಗಳುಗಳೊಳಗೆ ” ಎಂಬ ಪದಗಳು, ಆವರಣ ಚಿಹ್ನೆಗಳು ಮತ್ತು ಅಂಕಿಗಳನ್ನು ಪ್ರತಿಯೋಜಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಕೆ.ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು,ಸೋಮವಾರ, ಸೆಪ್ಟೆಂಬರ್ ೩ , ೨೦೧೨ ( ಭಾದ್ರಪದ ೧೨, ಶಕ ವರ್ಷ ೧೯೩೪) ನಂ . ೬೨೫ 


IV 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 32 ಶಾಸನ 2012, ಬೆಂಗಳೂರು, ದಿನಾಂಕ: 3.9.2012 
ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ( ತಿದ್ದುಪಡಿ) ವಿಧೇಯಕ, 2012 ಕ್ಕೆ 2012 ರ ಆಗಸ್ಟ್ ತಿಂಗಳ ಮೂವತ್ತನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 36 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 36 
(2012ರ ಸೆಪ್ಟೆಂಬರ್ ಮೂರನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 

ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ (ತಿದ್ದುಪಡಿ) ಅಧಿನಿಯಮ, 2012 
(2012ರ ಆಗಸ್ಟ್ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 


ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮ , 2011ನ್ನು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ಅಧಿನಿಯಮ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮ , 2011ನ್ನು ( 2012ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ 1) ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು, ಭಾರತ ಗಣರಾಜ್ಯದ ಅರವತ್ತೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗಲಿ, 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ( ತಿದ್ದುಪಡಿ) ಅಧಿನಿಯಮ, 
2012 ಎಂದು ಕರೆಯತಕ್ಕದ್ದು. 


(2) ಇದು, 2012ರ ಏಪ್ರಿಲ್ 2ನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 


2 . ಶೀರ್ಷಿಕೆಯ ತಿದ್ದುಪಡಿ. - ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮ , 2011ರ ( 2012ರ ಕರ್ನಾಟಕ ಅಧಿನಿಯಮ 1) ( ಇಲ್ಲಿ 
ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) “ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮ, 2011 ” ಎಂಬ ಶೀರ್ಷಿಕೆಗೆ 
“ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011 ” ಎಂಬ ಶೀರ್ಷಿಕೆಯನ್ನು ಪ್ರತಿಯೋಜಿಸತಕ್ಕದ್ದು. 


4262 


3. 1ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 1ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ “ಕರ್ನಾಟಕ ನಾಗರಿಕರಿಗೆ ಸೇವೆಗಳ 
ಖಾತರಿ ಅಧಿನಿಯಮ, 2011 ” ಎಂಬ ಪದಗಳು ಅಲ್ಪವಿರಾಮ ಚಿಹ್ನೆ ಮತ್ತು ಅಂಕಿಗಳಿಗೆ “ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011 ” ಎಂಬ 
ಪದಗಳು ಅಲ್ಪವಿರಾಮ ಚಿಹ್ನೆ ಮತ್ತು ಅಂಕಿಗಳನ್ನು ಪ್ರತಿಯೋಜಿಸತಕ್ಕದ್ದು. 


4. 10ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 10ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ “ಗ್ರೂಪ್ ಬಿ ಅಧಿಕಾರಿಯ ” ಎಂಬ 
ಪದಗಳಿಗೆ “ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ಅಧಿಕಾರಿಯ ”ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಕೆ .ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೫ , ೨೦೧೨ ( ಭಾದ್ರಪದ ೧೪, ಶಕ ವರ್ಷ ೧೯೩೪ ) ನಂ . ೬೨೭ 


HOME SECRETARIAT 


NOTIFICATION 


No. HD 284 SST 2012 , Bangalore, Dated : 04 . 07. 2012 


In exercise of the powers conferred under section 3 of the National Security Act 1980 , (Act 65 of 1980 ) 


Government of Karnataka hereby authorize the District Magistrates and the Commissioners of Police to exercise the 


powers conferred under Sub - section 2 of section 3 of the National Security Act, 1980 for a period of three months with 


effect from the date of Notification in the Gazette Extraordinaire . 


By Order and in the name of the Governor of Karnataka , 


PRAKASH . Y . K 
Under Secretary to Government, 
Home Department (Law & Order) 


ವಿಶೇಷ ಪತ್ರಿಕೆ 


ಭಾಗ - IV ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೫ , ೨೦೧೨ ( ಭಾದ್ರಪದ ೧೪, ಶಕ ವರ್ಷ ೧೯೩೪) ನಂ . ೬೨೮ 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 04 CHUANE 2012 , DATED 05TH SEPTEMBER , 2012 


The Notification No.434 /KT /2012 (2 ), dated : 05 -09 - 2012 of the Election Commission of India concerning 
appointment of Assistant Returning Officers facilitating recounting of votes of 09 - Bellary (ST) Parliamentary 
Constituency is hereby republished for the information of General Public. 


By Order and in the Name of the Governor of Karnataka , 


T . SHAMAIAH 
Joint Chief Electoral Officer & 
Ex -Officio Joint Secretary to Govt., 

D . P . A . R . (Elections) 


4263 


ELECTION COMMISSION OF INDIA 
Nirvachan Sadan , Ashoka Road , New Delhi-110001. 


Dated : - -- 5th September , 2012 

14 Bhadrapada 1934 (Saka ) 


NOTIFICATION 


No ,434 / KT / 2012 ( 2 ) : - In exercise of the powers conferred by Sub - section 
( 1) of Section 2Z of the Representation of the People Act , 1951 ( 1951 of 43), the 
Election Commission hereby appoint the officer of the Government specified in 
column ( 2) of the Table given below as following Assistant Returning Officer to 
assist the Returning Officer of the Parliamentary Constituency specified in Column 
( 1 ) in the performance of his / her functions with respect of recounting of votes in 
the 9 -Bellary ( ST ) Parliamentary Constituency scheduled to be held on 15 
September , 2012 " as per the order of the Court" : 
No . and name of the Name and Designation of the Assistant 
Parliamentary 

Returning Officer 
Constituency . 


2 


--- 


2 


9-Bellary (ST ) 


1. Joint Director of Agriculture, Bellary . 
2 . Deputy Director , Food and Civil Supplies , 

Bellary . . 
3 . Assistant Commissioner , Hospet . 
4 . Chief Planning Officer, Zilla Panchayath , 

Bellary , 
5 . Assistant Commissioner , Bellary 
6 . Commissioner , Bellary City Corporation , 

Bellary . 
7. Deputy Secretary , Development, Zilla 

Panchayath , Bellary . 
8 . Chief Executive Officer, Zilla Panchayath , 

Bellary . 
9 . Additional Deputy Commissioner , Bellary . 


By Order, 


(R.K . SRIVASTAVA ) 

PRINCIPAL SECRETARY 
ELECTION COMMISSION OF INDIA 


4264 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಶುಕ್ರವಾರ, ಸೆಪ್ಟೆಂಬರ್ ೭, ೨೦೧೨ (ಭಾದ್ರಪದ ೧೬ , ಶಕ ವರ್ಷ ೧೯೩೪) ನಂ . ೬೩೧ 


PERSONNEL & ADMINISTRATIVE REFORMS SECRETARIAT 


NOTIFICATION 


No . DPAR 90 SCA 2012, Bangalore, Dated : 06 -09 - 2012 


The draft of the following rules further to amend the Karnataka Civil Services (Appointment of the Family 
Members of persons belonging to Scheduled Castes or Scheduled Tribes who die in atrocities on Scheduled Castes or 
Scheduled Tribes , on Compassionate Grounds) (Special), Rules , 1999, which the Government of Karnataka proposes to 
make in exercise of the powers conferred by sub -section (1) of section 3 read with section 8 of the Karnataka State Civil 
Services Act , 1978 (Karnataka Act 14 of 1990 ) is hereby published as required by clause (a ) of sub section (2) of section 
3 of the said Act, for the information of all persons likely to be affected thereby and notice is hereby given that the said 
draft will be taken into consideration after fifteen days from the date of its publication in the OfficialGazette . 


Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections or 
suggestions may be addressed to the Principal Secretary to Government, Department of Personnel and Administrative 
Reforms, Vidhana Soudha, Bangalore - 560001. 


DRAFT RULES 


1. Short Title and commencement:- (1) These rules may be called the Karnataka Civil Services (Appointment of 
the Family Members of persons belonging to Scheduled Castes or Scheduled Tribes who die in atrocities on Scheduled 
Castes or Scheduled Tribes, on Compassionate Grounds ( Special) (Amendment) Rules, 2012 . 


(2) 


They shall come into force from the date of their publication in the OfficialGazette . 


2 . Amendment of Rule 4 :- In the Karnataka Civil Services (Appointment of the Family Members of Persons 
belonging to Scheduled Castes or Scheduled Tribes, who die in atrocities on Scheduled Castes or Scheduled Tribes , on 
Compassionate Grounds (Special) Rules, 1999 in rule 4 : 


(i) for sub- rule (2 ), and entries relating thereto , the following shall be substituted , namely ; 


“ (2 ) The Deputy Commissioner shall on receipt of such application verify the particulars of the 
application with facts and recommend the same to the Regional Commissioner of the concerned 
Revenue Region within three months from the date of receipt of such application .” 


(ii ) after sub -rule (2), and entries relating thereto the following shall be inserted , namely : 


" (3) The Regional Commissioner of the concerned Revenue Region shall verify the 
recommendation of the Deputy Commissioner and if he finds that the said applicant is entitled for 
appointment under these rules , he shall then forward it to any one of the Heads of the Department, 
with his recommendation , depending upon the availability of the vacancy in that Department.” 


( iii ) in sub -rule (4 ) for the words “ Deputy Commissioner” the words “Regional Commissioner” shall be substituted . 


3 . Amendment of Rule 5 :- in rule 5 , of the said rules in sub -rule (1), for the words “Head of the Department” 
the words “ Regional Commissioner of the concerned Revenue Region ” shall be substituted . 


By Order and in the name of the Governor of Karnataka , 


Dr. MANGALA G .S 
Under Secretary to Government , 
Department of Personnel & Administrative 

Reforms (Service Rules- 1). 


4265 


ವಿಶೇಷ ರಾಜ್ಯಪತ್ರ 
20 - IV -A 3oneladó, BEWOO , 3000m 2, 9009 (aagad ne, 37 JE 0628 ) 30. 629 


EDUCATION SECRETARIAT 


NOTIFICATION 


No . ED 68 TEC 2012 , Bengaluru , Dated : 07 -09 - 2012 


In exercise of the powers conferred by sub -section (1 ) of section 14 of the Karnataka Educational Institutions 
(Prohibition of Capitation Fee ) Act, 1984 (Karnataka Act 37 of 1984), the Government of Karnataka hereby makes the 
following rules further to amend the Karnataka Selection of Candidates for Admission to Government seats in 
Professional Educational Institutions Rules , 2006 , namely: 


1. Title and Commencement.- These rules may be called the Karnataka Selection of Candidates for Admission 
to Government seats in Professional Educational Institutions (Amendment) Rules , 2012 . 


(2 ) 


They shall come into force from the date of their Publication in the OfficialGazette. 


2 . Amendment of rule 2 .- In the Karnataka Selection of Candidates for Admission to Government seats in 
Professional Educational Institution Rules , 2006 (herein after referred to as the said rules) in rule 2 , in clause (h ) for 
the word "Director" the words "Executive Director , KEA " shall be substituted 


3. Amendment of rule 3 .- In rule 3 , of the said rules , 


(i) in sub -rule ( 3 ), for the words " forty five percent" and the words " fifty percent" the words " forty percent" and the 
words " forty five percent" shall respectively be substituted . 


( ii ) in sub - rule (4 ) , in clause (c) , for the words " one year s" the Words " two year s" shall be substituted . 


4 . Amendment of rule 9 .- In rule 9 of the said rules , in sub rule (7), in clause (i), for the words " rupees two 
lakhs fifty thousand " the words " rupees four lakhs fifty thousand" shall be substituted . 


5 . Amendment of rule 17 .- In rule 17 of the said rules , 


(i) in sub - rule (3 ), 


(a ) for the words "duly filled " the words "online " shall be substituted . 


(b ) for the words " The Director of Technical Education shall conduct an Entrance Test ” the words " The 

Executive Director, KEA shall conduct an Entrance Test" shall be substituted. 


(c) the words "with the assistance of Executive Director KEA" shallbe omitted . 


(d ) for the word " Director of Technical Education in Karnataka" the word "Government" shall be 

substituted . 


(ii ) in sub -rule (4 ) and in the proviso for the words "ONE year” the words “ Two years” shall be substituted . 


By Order and in the name of the Governor of Karnataka , 

B . N . JAGADEESH 
Under Secretary to Government, 
Education Department (Technical) 


4266 


ವಿಶೇಷ ರಾಜ್ಯಪತ್ರ 
ಭಾಗ - III ಬೆಂಗಳೂರು, ಮಂಗಳವಾರ, ಸೆಪ್ಟೆಂಬರ್ ೧೧ , ೨೦೧೨ ( ಭಾದ್ರಪದ ೨೦ , ಶಕ ವರ್ಷ ೧೯೩೪) ( ನಂ . ೬೩೪ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 694 ಎಸ್ಪಿಕ್ಕೂ 2010, ಬೆಂಗಳೂರು, ದಿನಾಂಕ : 10 . 09 . 2012 
ಮೈಸೂರು ಜಿಲ್ಲೆ, ಮೈಸೂರು ತಾಲ್ಲೂಕು, ಜಯಪುರ ಹೋಬಳಿ, ಕಡಕೊಳ ಗ್ರಾಮದ ಸರ್ವೆ ನಂ . 189/3 ರ 
1 - 03 ಎಕರೆ ಜಮೀನನ್ನು ಕೆಐಎಡಿ ಕಾಯ್ದೆ ಕಲಂ 28( 4) ರಡಿ ಭೂಸ್ವಾಧೀನ ಪಡಿಸಿಕೊಂಡಿರುವುದನ್ನು ಸದರಿ ಕಾಯ್ದೆಯ ಕಲಂ ( 4)ರಡಿ 
ಭೂಸ್ವಾಧೀನದಿಂದ ಕೈಬಿಡುವ ಬಗ್ಗೆ ದಿನಾಂಕ: 28.01.2011 ರಂದು ಕರ್ನಾಟಕ ರಾಜ್ಯ ಪತ್ರ ವಿಶೇಷ ಪತ್ರಿಕೆ, ಭಾಗ- 3ರ ಪುಟ ಸಂಖ್ಯೆ: 1 ರಲ್ಲಿ 
ಪ್ರಕಟವಾಗಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಐ 694 ಎಸ್‌ಪಿಕ್ಯೂ 2017 , ದಿನಾಂಕ: 28.01.2011 ರಲ್ಲಿ " ವರುಣಾ 
ಹೋಬಳಿ " ಎಂದಿರುವುದನ್ನು ಜಯಪುರ ಹೋಬಳಿ" ಎಂದು ತಿದ್ದಿ ಓದಿಕೊಳ್ಳುವುದು. ಉಳಿದಂತೆ ದಿನಾಂಕ : 28.01. 2011 ರ ಅಧಿಸೂಚನೆಯಲ್ಲಿ 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯಪತ್ರ 
- ಭಾಗ - 1 | ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೧೨, ೨೦೧೨ (ಭಾದ್ರಪದ ೨೧, ಶಕ ವರ್ಷ ೧೯೩೪) ನಂ. ೬೩೬ 

ಕರ್ನಾಟಕ ಸರ್ಕಾರದ ನಡವಳಿಗಳು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ: 


13ನೇ ಆರ್ಥಿಕ ಆಯೋಗದ ಸಹಾಯಾನುದಾನವನ್ನು ಉಪಯೋಗಿಸಲು ಹೈ ಲೆವೆಲ್ ಮಾನಿಟರಿಂಗ್ ಕಮಿಟಿ 
ರಚಿಸುವ ಬಗ್ಗೆ. 


ಓದಲಾಗಿದೆ:- ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ರವರ ಪತ್ರ ಸಂಖ್ಯೆ: ಪಿಎಲ್ 

ಎನ್‌ (1)12 /2012 - 13 , ದಿನಾಂಕ:10 / 8 - 7 - 2012 . 


ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ರವರು 13ನೇ ಆರ್ಥಿಕ ಆಯೋಗ 
ಶಿಫಾರಸ್ಸುಗಳನ್ನು ಜಾರಿಗೆ ತರಲು ಹಾಗೂ ಸಹಾಯಾನುದಾನವನ್ನು ಉಪಯೋಗಿಸಲು ಸೂಚಿಸಿರುವ ಮಾರ್ಗದರ್ಶನದಲ್ಲಿ Reduction in Infant 
Mortality Rate (IMR) ನ್ನು ಮಾರ್ಗಸೂಚಿಯಾಗಿ ನಿರ್ಧರಿಸಿ 2012 ರಿಂದ 2015 ರವರೆಗೆ ವಾರ್ಷಿಕ ಕಂತುಗಳನ್ನು ಬಿಡುಗಡೆ ಮಾಡಲಾಗುವುದು 
ಎಂದು ತಿಳಿಸಿರುತ್ತಾರೆ. ಹಾಗೂ ಕೇಂದ್ರ ಸರ್ಕಾರವು ಹಣ ಬಿಡುಗಡೆ ಮಾಡುವ ಕುರಿತು ಪರಿಶೀಲಿಸಲು ರಾಜ್ಯ ಮಟ್ಟದಲ್ಲಿ ಹೈ ಲೆವೆಲ್ ಮಾನಿಟರಿಂಗ್ 
ಕಮಿಟಿಯನ್ನು ರಚಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷಯಲ್ಲಿ ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯವರು ಹಾಗೂ 
ಸಂಬಂದಿಸಿದ ಇಲಾಖೆಯ ಕಾರ್ಯದರ್ಶಿಯವರನ್ನು ಸದಸ್ಯರನ್ನಾಗಿ ಮಾಡಿ ಸದರಿ ಅನುದಾನವನ್ನು IMR ಉದ್ದೇಶಕ್ಕಾಗಿ ಬಳಸಲು ವಾರ್ಷಿಕ ಎರಡು 
ಬಾರಿ ಸಭೆಯನ್ನು ನಡೆಸಲು ಸಭೆಯ ನಡವಳಿಯನ್ನು ಕೇಂದ್ರ ಸರ್ಕಾರದ ಆರ್ಥಿಕ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಕಳುಹಿಸಲು ಕೋರಿ ಹಾಗೂ 2012 - 13ನೇ ಸಾಲಿನ ಮೊದಲ ಕಂತನ್ನು ಬಿಡುಗಡೆ ಮಾಡಲು ಅನುವಾಗಲು ಸದರಿ 
ಸಮಿತಿಯನ್ನು ರಚಿಸಲು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ರವರು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡ ಸಮಿತಿಯನ್ನು ರಚಿಸಲು ತೀರ್ಮಾನಿಸಿದೆ. 


4267 


ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 119 ಎಫ್ ಪಿಆರ್ 2012 , ಬೆಂಗಳೂರು, ದಿನಾಂಕ: 10 - 9 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 13ನೇ ಆರ್ಥಿಕ ಆಯೋಗದ ಸಹಾಯಾನುದಾನವನ್ನು ಬಿಡುಗಡೆ ಮಾಡಿ 
ಉಪಯೋಗಿಸಲು ಹೈ ಲೆವೆಲ್ ಮಾನಿಟರಿಂಗ್ ಕಮಿಟಿಯಲ್ಲಿ Reduction in Infant Mortality Rate (IMR)ಉದ್ದೇಶಕ್ಕಾಗಿ ಬಳಸಲು ಸಮಿತಿಯನ್ನು 
ಈ ಕೆಳಕಂಡಂತೆ ರಚಿಸಿದೆ. 
1. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು 

ಅಧ್ಯಕ್ಷರು 


| ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ. 


ಸದಸ್ಯರು 


3 . 


ಸದಸ್ಯರು 


4 , 


| 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


ಸದಸ್ಯರು 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಐ . ಹೇಮನಾಥ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೧೨, ೨೦೧೨ ( ಭಾದ್ರಪದ ೨೧ , ಶಕ ವರ್ಷ ೧೯೩೪) ನಂ . ೬೩೭ 


FINANCE SECRETARIAT 


NOTIFICATION - I 


No . FD 116 CSL 2012, Bangalore , Dated: 12. 09 . 2012 


In exercise of the powers conferred by Section 11- A of the Karnataka Tax on Entry of Goods Act, 1979 
( Karnataka Act 27 of 1979), read with Section 21 of the Karnataka General Clauses Act , 1899 (Karnataka Act III of 
1899 ), the Government of Karnataka hereby amends the Notification -I, No FD 67 CSL 2009 , dated 26th May , 2009 
published in the Karnataka Gazette Extra -ordinary No . 336 dated 26 .05 .2009 , with effect from the 7th day of 
February , 2011 as follows, namely . 


In the said notification , 


(a ) for clause (i) the following shall be substituted, namely . 


" on entry of any specified goods , excluding petroleum products liable to tax under the Karnataka Sales Tax Act , 
1957, into a local area by a dealer who is a developer or co -developer of a Special Economic Zone for use in the 
authorized operations in the processing area of the Special Economic Zone” ; and 


(b ) for clause( ii), the following shall be substituted , namely . 


" on entry of any specified goods, excluding petroleum products liable to tax under the Karnataka Sales Tax Act, 
1957 , into a local area by a unit located in the processing area of the Special Economic Zone for use in its setup , 
operation or maintenance or for use in manufacture, trading , production , processing, assembling, repairing , 
reconditioning, re -engineering or packing, subject to following procedure ” 


By Order and in the name of the Governor of Karnataka , 


D . R . SHASHIDHAR 
Under Secretary to Government, 
Finance Department (C . T . - 1) 


4268 


FINANCE SECRETARIAT 

NOTIFICATION - II 


No. FD 116 CSL 2012, Bangalore , Dated: 12. 09 . 2012 


In exercise of the powers conferred by sub - section (3) of Section 5 of the Karnataka Special Tax on Entry of 
Certain Goods Act, 2004 (Karnataka Act 29 of 2004 ), read with section 21 of the Karnataka General clauses Act, 
1899), the Government of Karnataka hereby amends the Notification - II , No FD 67 CSL 2009 , dated 26th May, 2009 
published in the Karnataka Gazette Extra -ordinary No 336 dated : 26 .05 .2009 with immediate effect as follows, 
namely . 


In the said notification , 


(c) for clause (i) the following clause shall be substituted , namely. 


" on entry of any notified goods , excluding petroleum products liable to tax under the Karnataka Sales Tax Act , 
1957, into a local area by an importer who is a developer or co -developer of a Special Economic Zone for use in 
the authorized operations in the processing area of the Special Economic Zone”; and 


(d ) for clause( ii), the following clause shall be substituted , namely . 


" on entry of any notified goods , excluding petroleum products liable to tax under the Karnataka Sales Tax Act , 
1957, into a local area by an importer who is unit located in the processing area of the Special Economic Zone 
for use in its setup, operation or maintenance or for use in manufacture , trading, production , processing, 
assembling, repairing , reconditioning, re - engineering or packing , subject to the following procedure” 


By Order and in the name of the Governor of Karnataka , 


D . R . SHASHIDHAR 
Under Secretary to Government, 
Finance Department (C . T . - 1 ) 


ವಿಶೇಷ ರಾಜ್ಯಪತ್ರ 
ಭಾಗ - IV-A ಬೆಂಗಳೂರು, ಬುಧವಾರ, ಸೆಪ್ಟೆಂಬರ್ ೧೨, ೨೦೧೨ ( ಭಾದ್ರಪದ ೨೧, ಶಕ ವರ್ಷ ೧೯೩೪) ನಂ . ೬೩೮ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ಅಧಿಸೂಚನೆ 


( ಕನ್ನಡ ತರ್ಜುಮೆ ) 
ಸಂಖ್ಯೆ : ಪಸಂಮೀ 31 ಪಅವಿ 2011, ಬೆಂಗಳೂರು, ದಿನಾಂಕ: 12 - 09 -2012 
ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ಅಧಿನಿಯಮ , 1978 ರ ( 1990 ರ ಕರ್ನಾಟಕ ಅಧಿನಿಯಮ 14 ) ರ 3 ನೇ 
ಪ್ರಕರಣದ ( 2) ನೇ ಉಪ ಪ್ರಕರಣ ( ಎ) ಖಂಡದನ್ವಯ ಕರಡು ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆಗಳು ( ಪಶುವೈದ್ಯಕೀಯ 
ಸಹಾಯಕರ ನೇಮಕಾತಿ) ( ವಿಶೇಷ ನೇಮಕಾತಿ) ನಿಯಮಗಳು, 2012ನ್ನು ಅಧಿಸೂಚನೆ ಸಂಖ್ಯೆ: ಪಸಂಮೀ 31 ಪಅವಿ 2011 , ದಿನಾಂಕ: 8ನೇ ಆಗಸ್ಟ್ 
2012 ರಲ್ಲಿ ಕರ್ನಾಟಕ ರಾಜ್ಯ ಪತ್ರದ ಭಾಗ - 4ಎ ನಲ್ಲಿ ದಿನಾಂಕ: 16ನೇ ಆಗಸ್ಟ್ 2012 ರಂದು ಪ್ರಕಟಿಸಿ , ಆಕ್ಷೇಪಣೆ ಅಥವಾ ಸೂಚನೆಗಳನ್ನು 
ಬಾಧಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಕರಡು ಪ್ರಕಟವಾದ ಹದಿನೈದು ದಿನಗಳೊಳಗಾಗಿ ಸಲ್ಲಿಸುವಂತೆ ಆಹ್ವಾನಿಸಲಾಗಿತ್ತು . 

ಈ ರಾಜ್ಯ ಪತ್ರವನ್ನು ದಿನಾಂಕ : 16ನೇ ಆಗಸ್ಟ್ 2012 ರಿಂದ ಸಾರ್ವಜನಿಕರಿಗೆ ಒದಗಿಸಲಾಗಿತ್ತು. 
ರಾಜ್ಯ ಸರ್ಕಾರವು ಮೇಲ್ಕಂಡ ನಿಗದಿತ ಅವಧಿಯಲ್ಲಿ ಸ್ವೀಕರಿಸಿರುವ ಆಕ್ಷೇಪಣೆಗಳು ಮತ್ತು ಸೂಚನೆಗಳನ್ನು ಪರಿಗಣಿಸಿದೆ. 

ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ಅಧಿನಿಯಮ 1978 ರ ( 1990ರ ಕರ್ನಾಟಕ ಅಧಿನಿಯಮ 14 ) ರ 8ನೇ 
ಪ್ರಕರಣದ 1ನೇ ಉಪ ಪ್ರಕರಣದೊಂದಿಗೆ ಓದಲಾದ 3ನೇ ಪ್ರಕರಣದಲ್ಲಿ ವಿಧಿಸಿದಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗ ಕೆಳಕಂಡ 
ನಿಯಮಗಳನ್ನು ರಚಿಸಿದೆ. 


4269 


ನಿಯಮಗಳು 


1. ಶೀರ್ಷಿಕೆ, ಪ್ರಾರಂಭ ಮತ್ತು ಅನ್ವಯ :- (1) ಈ ನಿಯಮಗಳನ್ನು ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆಗಳು ( ಪಶುವೈದ್ಯಕೀಯ 
ಸಹಾಯಕರ ನೇಮಕಾತಿ) ( ವಿಶೇಷ ನೇಮಕಾತಿ) ನಿಯಮಗಳು , 2012 ಎಂದು ಕರೆಯಲಾಗುವುದು . 


( 2) ಅವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವುದು. 


( 3) ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ ) ನಿಯಮಗಳು, 1977 ಅಥವಾ ಕರ್ನಾಟಕ ನಾಗರೀಕ ಸೇವಾ (ಸ್ಪರ್ಧಾತ್ಮಕ ಪರೀಕ್ಷೆಗಳ 
ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) ( ಸಾಮಾನ್ಯ ) ನಿಯಮಗಳು, 2006 ಅಥವಾ ಕರ್ನಾಟಕ ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆಗಳು 
(ನೇಮಕಾತಿ) ನಿಯಮಗಳು 2000 ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ಅಧಿನಿಯಮ 1978 ರ (1990 ರ ಕರ್ನಾಟಕ ಅಧಿನಿಯಮ 14) 
ಮೇರೆಗೆ ರಚಿಸಲಾದ ಅಥವಾ ರಚಿಸಲಾಗಿದೆ ಎಂದು ಭಾವಿಸಲಾದ ಯಾವುದೇ ಇತರ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ ಪಶುವೈದ್ಯಕೀಯ 
ಸಹಾಯಕರ ನೇಮಕಾತಿ ಕುರಿತಂತೆ ಏನೇ ಇದ್ದರೂ , ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಆಯುಕ್ತಾಲಯದ ಅನುಸೂಚಿಯಲ್ಲಿ ನಮೂದಿಸಿದ 642 
ಪಶುವೈದ್ಯಕೀಯ ಸಹಾಯಕರ (5800 - 10500) ಪ್ರವರ್ಗದ ನೇರ ನೇಮಕಾತಿ ರಿಕ್ತ ಸ್ಥಾನಗಳಿಗೆ ಈ ನಿಯಮಗಳ ನೇಮಕಾತಿ ವಿಧಾನ ಅನ್ವಯಿಸುತ್ತದೆ. 


ಒದಗಿಸಿದ ಒಂದಕ್ಕಿಂತ ಹೆಚ್ಚಿನ ನೇಮಕಾತಿಗೆ ಈ ನಿಯಮಗಳು ಅನ್ವಯವಾಗದು 
2. ಪರಿಭಾಷೆಗಳು: (1) ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು: 


ಅ) ಸಮಿತಿ ” ಎಂದರೆ ನಿಯಮ 3 ರಡಿ ರಚಿಸಲಾದ ರಾಜ್ಯ ಮಟ್ಟದ ಆಯ್ಕೆ ಸಮಿತಿ 


ಆ) ಅರ್ಹತಾ ಪರೀಕ್ಷೆ ” ಎಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್.ಸಿ. ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯು 

ಪಶುವೈದ್ಯಕೀಯ ಪರೀಕ್ಷಕರ ಹುದ್ದೆಯ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಹತೆಯಾಗಿದೆ. 
ಇ) “ ಖಾಲಿ ಸ್ಥಾನ ” ಎಂದರೆ ಈ ನಿಯಮಗಳಡಿಯಲ್ಲಿ ಭರ್ತಿ ಮಾಡಲಾಗುವ ಖಾಲಿ ಹುದ್ದೆಗಳು 
ಈ ) ಈ ನಿಯಮಗಳಲ್ಲಿ ಬಳಸಲಾಗಿರುವ ಆದರೆ ಪರಿಭಾಷಿಸಿಲ್ಲದ ಇತರೆ ಪದಗಳು ಮತ್ತು ವ್ಯಾಖ್ಯಾನಗಳು ಕರ್ನಾಟಕ ನಾಗರೀಕ ಸೇವಾ 
- ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿ ಅನುಕ್ರಮವಾಗಿ ಅವುಗಳಿಗೆ ನೀಡಲಾದ ಅರ್ಥಗಳನ್ನು ಹೊಂದಿರತಕ್ಕದ್ದು 

3. ಸಮಿತಿ: ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರಲ್ಲಿ ಏನೇ ಸೇರ್ಪಡೆಯಾಗಿದ್ದರೂ ಅಥವಾ 
ಪಶುವೈದ್ಯಕೀಯ ಸಹಾಯಕರ ಪ್ರವರ್ಗದ ಹುದ್ದೆಗಳಿಗೆ ನೇಮಕಾತಿ ನಿಯಮಾವಳಿಗಳನ್ನು ವಿಶೇಷವಾಗಿ ಮಾಡಿದ್ದರೂ ಈ ನಿಯಮಾವಳಿಗಳ ಅಡಿಯಲ್ಲಿ 
ಕೆಳಕಂಡ ಸದಸ್ಯರುಗಳನ್ನೊಳಗೊಂಡ ರಾಜ್ಯಮಟ್ಟದ ಆಯ್ಕೆ ಸಮಿತಿ ( ಇನ್ನು ಮುಂದೆ ಸಮಿತಿ ಎಂದು ಉಲ್ಲೇಖಿಸುವ) ಆಯ್ಕೆ ಮಾಡತಕ್ಕದ್ದು: 
(1) ಆಯುಕ್ತರು , ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ , ಬೆಂಗಳೂರು. 

ಅಧ್ಯಕ್ಷರು 


( 2) ನಿರ್ದೆಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು. 


ಸದಸ್ಯರು 


ಸದಸ್ಯರು 


(3) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿ. 
(4) ನಿರ್ದೆಶಕರು, ಬುಡಕಟ್ಟು ಕಲ್ಯಾಣ ಇಲಾಖೆ, ಬೆಂಗಳೂರು 

ಅಥವಾ ಅವರ ಪ್ರತಿನಿಧಿ 


ಸದಸ್ಯರು 


(5) ನಿರ್ದೆಶಕರು, ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು 


ಸದಸ್ಯರು 


ಸದಸ್ಯರು 


ಅಥವಾ ಅವರ ಪ್ರತಿನಿಧಿ 
(6) ನಿರ್ದೆಶಕರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು 

ಅಥವಾ ಅವರ ಪ್ರತಿನಿಧಿ 
(7) ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಬೆಂಗಳೂರು 

ಅಥವಾ ಅವರ ಪ್ರತಿನಿಧಿ 


ಸದಸ್ಯರು 


(8) ಜಂಟಿ ನಿರ್ದೆಶಕರು ( ಆಡಳಿತ) ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ , ಬೆಂಗಳೂರು. 


: ಸದಸ್ಯ ಕಾರ್ಯದರ್ಶಿ 


4270 


4. ನೇಮಕಾತಿ ವಿಧಾನ:- (1) ಸಮಿತಿಯು ಈ ನಿಯಮದಡಿ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ಗಮನದಲ್ಲಿರಿಸಿಕೊಂಡು ಅರ್ಹತಾ 
ಷರತ್ತು, ಆಯ್ಕೆ ಸ್ವರೂಪ, ಭರ್ತಿ ಮಾಡಲಾಗುವ ಹುದ್ದೆಗಳ ಸಂಖ್ಯೆ ಮತ್ತು ಯಾವುದೇ ಕಾನೂನು ಮತ್ತು ಆದೇಶಗಳಡಿ ಒದಗಿಸಲಾದ 
ಮೀಸಲಾತಿಯಂತೆ ತತ್ಕಾಲಕ್ಕೆ ಜಾರಿಯಲ್ಲಿರುವ ವರ್ಗಿಕರಿಸಿದ ಹುದ್ದೆಗಳನ್ನಾಧರಿಸಿ ಅಧಿಕೃತ ರಾಜ್ಯಪತ್ರದಲ್ಲಿ ಅಧಿಸೂಚಿಸಿ ಉದ್ದೇಶಿತ ಅಭ್ಯರ್ಥಿಗಳಲ್ಲಿ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ರೂ . 150 - 00 ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ ರೂ . 300 -00 ಶುಲ್ಕ ವಿಧಿಸಿ 
ಅರ್ಜಿಗಳನ್ನು ಆಹ್ವಾನಿಸಬೇಕು. ಆ ಜಾಹೀರಾತಿನ ಸಾರಾಂಶವನ್ನು ರಾಜ್ಯದಲ್ಲಿ ಹೆಚ್ಚು ಪ್ರಸಾರವಾಗುವ ಎರಡು ದಿನಪತ್ರಿಕೆಗಳಲ್ಲಿ ಅಧಿಸೂಚಿಸಬೇಕು. 
ಅದರಲ್ಲಿ ಒಂದು ಕನ್ನಡ ಪತ್ರಿಕೆಯಾಗಿರಲೇ ಬೇಕು. 

(2) ಉಪ ನಿಯಮ (1) ರನ್ವಯ ಅಧಿಸೂಚಿಸಿದಂತೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ 
ಶೇಕಡಾವಾರು ಒಟ್ಟು ಅಂಕಗಳು ಮತ್ತು ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನಡಿ ಮತ್ತು ಹುದ್ದೆಗಳಿಗೆ ಒದಗಿಸಿದ ಮೀಸಲಾತಿಯಂತೆ ಅರ್ಹತೆ 
ಅನುಸಾರ ನೇಮಕಾತಿಗೆ ಅರ್ಹರಿರುವ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು. 

ಪರಂತು, ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಡೈರಿ ಅಭಿವೃದ್ಧಿ ಅಥವಾ ಕುಕ್ಕಟ ವಿಜ್ಞಾನದಲ್ಲಿ ಎರಡು ವರ್ಷಗಳ 
ಡಿಪ್ಲೋಮಾ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿಪರ ಕೋರ್ಸ್‌ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಅರ್ಹತಾ ಪರೀಕ್ಷೆಯಲ್ಲಿ ಅವರು 
ಪಡೆದಿರುವ ಶೇಕಡಾವಾರು ಅಂಕಗಳಿಗೆ ಹೆಚ್ಚುವರಿಯಾಗಿ ಶೇಕಡಾ 10 ಮಾನ್ಯತಾ ಅಂಕಗಳನ್ನು ಸೇರಿಸತಕ್ಕದ್ದು. 

(3) ಉಪ ನಿಯಮ (2) ರಂತೆ ಆಯ್ಕೆ ಮಾಡಲಾಗುವ ಅಭ್ಯರ್ಥಿಗಳ ಸಂಖ್ಯೆಯು ಪ್ರಕಟಿಸಿದ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿರಬೇಕು. 
(4) ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಪಡೆದ ಪಕ್ಷದಲ್ಲಿ ಅವರ ವಯಸ್ಸನ್ನು ಆಧರಿಸಿ ಅರ್ಹತೆಯನ್ನು 
ನಿರ್ಧರಿಸತಕ್ಕದ್ದು. ವಯಸ್ಸಿನಲ್ಲಿ ಹಿರಿಯನಾದವನನ್ನು ಕಿರಿಯನಿಗಿಂತ ಮೇಲಿರಿಸಿ ನಿರ್ಧರಿಸತಕ್ಕದ್ದು. ಅಂತಹ ಅರ್ಜಿ ಅಭ್ಯರ್ಥಿಗಳ ಸಂಖ್ಯೆಯ ಪಟ್ಟಿಗೆ 
ಸೇರಿಸಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಅಧಿಸೂಚಿಸಿದ ರಿಕ್ತ ಸ್ಥಾನಗಳಿಗೆ ಸಮನಾಗಿರತಕ್ಕದ್ದು. 

(5) ಸಮಿತಿ ಉಪ ನಿಯಮ (2) ರ ಅಡಿಯಲ್ಲಿ ತಯಾರಿಸಿದ ಅಂತಿಮ ಪಟ್ಟಿಯಲ್ಲಿ ಸೇರ್ಪಡೆಯಾಗದಂತಹ ಅಭ್ಯರ್ಥಿಗಳ ಹೆಚ್ಚುವರಿ 
ಪಟ್ಟಿಯೊಂದನ್ನು ಕೂಡ ತಯಾರಿಸತಕ್ಕದ್ದು, ಪ್ರತಿ ಮೀಸಲಾತಿ ವೃಂದದ ಸಂಖ್ಯೆಯ (ಸಮತಲ ಮತ್ತು ನೇರ) ಶೇಕಡಾ 10 ರಷ್ಟು ಅಭ್ಯರ್ಥಿಗಳು 
ಹೆಚ್ಚುವರಿ ಮೀಸಲಾತಿ ಪಟ್ಟಿಯಲ್ಲಿರಸಬೇಕು. ಹೆಚ್ಚುವರಿ ಪಟ್ಟಿಯಲ್ಲಿ ಸೇರಿಸಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯು ಸಾಧ್ಯವಾದಷ್ಟು ಮಟ್ಟಿಗೆ ಉಪ ನಿಯಮ 
(2) ರಡಿಯಲ್ಲಿ ತಯಾರಿಸಲಾದ ಅಂತಿಮ ಆಯ್ಕೆ ಪಟ್ಟಿಯ ಒಂದೊಂದು ಮೀಸಲಾತಿ ಪ್ರವರ್ಗಗಳ ( ಸಮತಲ ಮತ್ತು ನೇರ) ಶೇ . 10 ರಷ್ಟಿರತಕ್ಕದ್ದು . 
ಉಪ ನಿಯಮ ( 2) ರಂತೆ ಆಯ್ಕೆ ಪಟ್ಟಿಯಲ್ಲಿ ಸೇರಿಸಲಾದ ಅಭ್ಯರ್ಥಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಸೇವೆಗೆ ಸೇರಲು ವಿಫಲವಾದಲ್ಲಿ ಅದೇ 
ಮೀಸಲಾತಿ ವೃಂದಕ್ಕೆ ಸೇರಿದ ಹೆಚ್ಚುವರಿ ಪಟ್ಟಿಯಲ್ಲಿರುವ ಅಂತಹ ಅಭ್ಯರ್ಥಿಯನ್ನು ನೇಮಕಾತಿ ಮಾಡತಕ್ಕದ್ದು . 

(6) ಉಪನಿಯಮ (2) ಮತ್ತು (5) ರಂತೆ ಸಿದ್ದಪಡಿಸಿದ ಪಟ್ಟಿಯನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಮತ್ತು ಸಮಿತಿಯ ಕಛೇರಿಯ ಸೂಚನಾ 
ಫಲಕದಲ್ಲಿ ಪ್ರಕಟಿಸತಕ್ಕದ್ದು. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳದೆ ಲಭ್ಯವಾಗುವ ರಿಕ್ತ ಸ್ಥಾನಗಳನ್ನು ಉಪ ನಿಯಮ (2) ರಂತೆ ಹೆಚ್ಚುವರಿ ಪಟ್ಟಿಯ ಅದೇ 
ಮೀಸಲಾತಿ ಪ್ರವರ್ಗಗಳ ( ಸಮತಲ ಮತ್ತು ನೇರ) ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡತಕ್ಕದ್ದು. 
- (7) ಸಮಿತಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಪಟ್ಟಿ ಮತ್ತು ನೇಮಕಾತಿ ಪ್ರಾಧಿಕಾರಕ್ಕೆ ನೀಡಿದ ಪಟ್ಟಿಯಲ್ಲಿನ ಪ್ರಕಟಿತ ಎಲ್ಲಾ ಹುದ್ದೆಗಳು 
ಭರ್ತಿಯಾಗುವವರೆಗೆ ಅಥವಾ ಪ್ರಕಟವಾದ ದಿನಾಂಕದಿಂದ ಆರು ತಿಂಗಳು ಮುಗಿಯುವವರೆಗೆ, ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಸಿಂಧುವಾಗಿರತಕ್ಕದ್ದು. 

5. ಅಭ್ಯರ್ಥಿಗಳ ನೇಮಕಾತಿ:- (1) ನಿಯಮ 4 ರಡಿಯಲ್ಲಿ ತಯಾರಿಸಲಾದ ಆಯ್ಕೆ ಪಟ್ಟಿಯಲ್ಲಿ ಯಾವ ಅಭ್ಯರ್ಥಿಗಳ ಹೆಸರು 
ಸೇರ್ಪಡೆಯಾಗುತ್ತದೆ , ಅವರ ಹೆಸರು, ಖಾಲಿ ಹುದ್ದೆಗಳ ರಿಕ್ತ ಸ್ಥಾನದ ಪಟ್ಟಿಯ ಯಾವ ಒಂದು ಕ್ರಮದಲ್ಲಿ ಬರುತ್ತದೆ , ಅದನ್ನು ನೋಡಿಕೊಂಡು, 
ಅಗತ್ಯವೆನಿಸಿದ ವಿಚಾರಣೆಯ ನಂತರ, ಪ್ರತೀ ಅಭ್ಯರ್ಥಿ ಎಲ್ಲಾ ವಿಧದಲ್ಲೂ ನೇಮಕಾತಿಗೆ ಅರ್ಹನಾಗಿದ್ದಾನೆ ಎಂಬುದನ್ನು ಮನದಟ್ಟು ಮಾಡಿಕೊಂಡ 
ನಂತರ ನೇಮಕಾತಿ ಪ್ರಾಧಿಕಾರ ಅವರನ್ನು ನೇಮಕಾತಿ ಮಾಡಬಹುದು. 

(2) ನಿಯಮ 4 ರ ಉಪ ನಿಯಮ (6) ರಂತೆ ಪ್ರಕಟಿಸಲಾದ ಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರು ಸೇರ್ಪಡೆಯಾದ ಮಾತ್ರಕ್ಕೆ ನೇಮಕಾತಿ 
ಹೊಂದಲು ಹಕ್ಕುಳ್ಳವನಾಗಿರುವುದಿಲ್ಲ. 

- 6. ಸಾಮಾನ್ಯ ನೇಮಕಾತಿ ನಿಯಮಗಳ ಅನ್ವಯ :- ಈ ನಿಯಮಗಳಲ್ಲಿ ಅವಕಾಶ ಮಾಡಲಾದ ವಿಷಯಗಳನ್ನು ಹೊರತುಪಡಿಸಿ, ಪ್ರಸ್ತುತ 
ಚಾಲ್ತಿಯಲ್ಲಿರುವ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 ರಲ್ಲಿ ಮಾಡಿರುವ ಸಧ್ಯಕ್ಕೆ ಚಾಲ್ತಿಯಲ್ಲಿರುವ 
ಅವಕಾಶಗಳು ಈ ನಿಯಮದಡಿಯಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್. ಪ್ರಸನ್ನ 

ಪೀಠಾಧಿಕಾರಿ -2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

( ಪಶುಸಂಗೋಪನೆ - ಎ) 


4271 


ANIMAL HUSBANDRY AND FISHERIES SECRETARIAT 


NOTIFICATION 


No. AHF 31 AWF 2011, Bangalore , Dated : 12 .09 . 2012 


Whereas the draft of the Karnataka Animal Husbandry and Veterinary Services (Recruitment of Veterinary 
Assistants) (Special Recruitment) Rules , 2012 , was published in Notification No. AHF 31 AWF 2011, dated 8th August 
2012 in part -IV - A of the Karnataka Gazette dated 16th August, 2012 as required by clause Act (a ) of sub -section (2 ) of 
section 3 of the Karnataka State Civil Services Act, 1978 (Karnataka Act 14 of 1990 ), inviting objections or suggestions 
from all persons likely to be affected thereby within fifteen days from date of publication of the said draft in the official 
Gazette . 


Whereas, the said Gazette was made available to the public on 16th August 2012 . 


And whereas objection or suggestions received within the period specified above have been considered by the 
State Government. 


Now , therefore in exercise of the powers conferred by sub - section (1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ), the Government of Karnataka hereby makes the 
following rules, namely: 


RULES 


1 . Title , commencement and application :- (1) These rules may be called the Karnataka Animal Husbandry 
and Veterinary Services (Recruitment of Veterinary Assistants) (Special Recruitment ) Rules , 2012 . 


(2 ) They shall come into force from the date of their publication in the Official Gazette . 


( 3) Notwithstanding anything contained in the Karnataka Civil Services (General Recruitment) Rules, 1977 or the 
Karnataka Civil Services (Direct Recruitment by Competitive Examination and Selection ) (General) Rules , 2006 or in 
the Karnataka Animal Husbandry and Veterinary Services (Recruitment) Rules , 2000, or in any other rules made or 
deemed to have been made, under the Karnataka State Civil Services Act, 1978 (Karnataka Act 14 of 1990 ) pertaining 
to the method of recruitment to Veterinary Assistants, the provisions of these rules shall apply to recruitment of 642 
Direct Recruitment Vacancies in the categories of posts of Veterinary Assistants (Rs. 5800 - 10500 ) in the Department of 
Animal Husbandry and Veterinary Services ; 


Provided thatnothing in these rules shall apply to more than one recruitment. 


2 . Definitions :- ( 1) In these rules unless the context otherwise requires,: 


“ Committee” means the State Level Selection Committee constituted under rule 3 ; 


(b ) “ Qualifying Examination ” means S . S .L . C . examination conducted by the Karnataka Secondary Education 

Examination Board or equivalent examination which is the minimum qualification for recruitment to the 
posts of Veterinary Assistant; 


(c ) “Vacancies” means the number of vacant posts to be filled up under these rules; 


(d ) Other words and expressions used in these rules , but not defined shall have the same meaning assigned to 

them in the Karnataka Civil Services (General recruitment) Rules, 1977 . 


3. Committee: - Notwithstanding anything contained in the Karnataka Civil Services (General Recruitment) 
Rules , 1977 or rules of recruitment specially made for recruitment to the categories of posts of Veterinary Assistants, 
selection of candidates shall be made under these rules by the State Level Selection Committee (hereinafter referred to 
as the Committee) consisting of the following members, namely : 


4272 


Chairman 


The Commissioner of Animal Husbandry and Veterinary Services 
Department, Bangalore . 


Member 


The Director of Animal Husbandry and Veterinary Services 
Department, Bangalore . 


Member 


The Commissioner of Social Welfare Department, Bangalore or his 
representative 


Member 


The Director of Tribal Welfare Department, Bangalore or his 
representative . 


Member 


The Director of Backward Classes Department, Bangalore or his 
representative 


: 


Member 


The Director of Minority Welfare Department, Bangalore or his 
representative. 


: 


Member 


The Director of Women and Children Welfare Department , Bangalore or 
his representative 


Member Secretary 


The Joint Director (Administration ), Commissionerate of Animal 
Husbandry and Veterinary Services , Bangalore 


4 . Method of Recruitment: - ( 1) The Committee shall, after taking into consideration of the vacancies to be filled 
up under these rules , notify the vacancies in the Official Gazette specifying the conditions of eligibility , nature of 
selection , number of vacancies to be filled and classification in accordance with reservation of posts provided by or 
under any law or any order for the time being in force , invite application from the intending candidates along with a fee 
of rupees 150 in respect of candidates belonging to schedule Castes and Schedule Tribes and rupees 300 for other 
candidates. Abstract of such notification shall also be published in two daily newspapers having wide circulation in the 
State of which one shall be in Kannada . 


(2 ) The Committee shall from among the candidates who have applied in pursuance to the publication made 
under sub -rule (1), prepare in the order of merit, a select list of candidates eligible for appointment under these rules 
on the basis of aggregate percentage of marks secured in the qualifying examination and the reservation of posts 
provided by or under any law or any order for time being in force ; 


Provided that, additional weightage of 10 percent shall be added to the percentage of marks secured in the 
qualifying examination to the candidates who have passed two years diploma course or two years Job Oriented Course 
in Dairy Development or Poultry Science from Institutions recognized by the Government ofKarnataka . 


(3 ) The number of candidates to be selected under sub - rule (2 ) shall be equal to the number of vacancies notified . 


(4 ) If , the marks secured by two or more candidates are equal, then the merit being determined on the basis of 
their age, the older in age being placed above the younger . The number of candidates to be included in such list of 
eligible candidates shall be equal to the number of vacancies notified . 


(5 ) The committee shall also prepare an additional list of such candidates not included in the final selection list 
prepared under sub -rule (2). The number of candidates to be included in the additional list shall be as far as possible 
ten percent of number of candidates in each of the reservation categories (horizontal and vertical) in the final selection 
list prepared under sub -rule (2). There shall at least be one candidate in the additional list belonging to each of the 
reservation categories (horizontal and vertical) represented in the list under sub -rule (2 ). If a candidate whose name is 
included in the selection list under sub -rule (2) fails to report for duty within period , specified , then a candidate 
belonging to the same category shall be appointed from the additional list. 


4273 


not 


did 


114 


ame 


(6 ) The lists so prepared under sub -rule (2) and (5 ) shall be published in the official Gazette and also on the 
notice board of the office of the committee. The candidates in the additional list belonging to the same category of 
reservation (Vertical and Horizontal) may be appointed to the extent of vacancies occurred due to non reporting of 
candidates whose names are included in the list prepared under sub - rule (2 ) and not reported to duty with in the 


stipulated time. 


(7 ) The list of candidates selected by the committee and assigned to the appointing authority shall be valid till all 
the notified vacancies are filled or till the completion of six months from the date of publication of the selected list 
whichever is earlier . 


5 . Appointment of candidates:- (1 ) Candidates whose names are included in the selection list prepared under 
rule 4 may be appointed by the appointing authority in the vacancies in the order in which their names are found in 
the list after satisfying itself with such enquiry as it may consider necessary that each of the candidates is suitable in 


all respects for appointment. 


(2 ) The inclusion of name of a candidate in the list published under sub - rule (6 ) of rule 4 shall not confer any 
right of appointment. 


6 . Application of general recruitment rules :- Except in respect ofmatters for which provision is made in these 
rules , the provisions of the Karnataka State Civil Services (General Recruitment) Rules , 1977 for the time being in 
force , shall be applicable for purpose of recruitment under these rules . 


By Order and in the Name of the overner of Karnataka , 


H . PRASANNA 

Desk Officer - 2 
Animal Husbandry and Fisheries Department, 

(Animal Husbandry -A ) 


ವಿಶೇಷ ರಾಜ್ಯಪತ್ರ 
ಭಾಗ - III ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೩ , ೨೦೧೨ ( ಭಾದ್ರಪದ ೨೨, ಶಕ ವರ್ಷ ೧೯೩೪) ನಂ . ೬೪೧ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 4ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ: ಸಿಐ 439 ಎಸ್ ಪಿಕ್ಯೂ 2009, ಬೆಂಗಳೂರು, ದಿನಾಂಕ : 13. 09 . 2012 
ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಸರ್ಕಾರವು ಕೆಐಎಡಿ ಕಾಯ್ದೆ 1966ರ ವಿಧಿ 3(1), 1(3) ಮತ್ತು 28 (1)ರಡಿಯಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ತುಮಕೂರು ಜಿಲ್ಲೆ, ಶಿರಾ ತಾಲ್ಲೂಕಿನ ಮುದಿಗೆರೆಕಾವಲ್ ಗ್ರಾಮದಲ್ಲಿ 1801 -14 ಎಕರೆ ಜಮೀನನ್ನು 
ಸ್ವಾಧೀನಪಡಿಸಿಕೊಂಡು ಕ್ರಮಾಂಕಃ ಸಿಐ 439 ಎಸ್. ಪಿ.ಕ್ಯೂ . 2009 ದಿನಾಂಕಃ 07 - 11 -2009 ರನ್ವಯ ಅಧಿಸೂಚನೆ ಹೊರಡಿಸಿದೆ. ಮೊದಲನೇ 
ಹಂತದ 1801 -14 ಎಕರೆ ಜಮೀನಿನಲ್ಲಿ ಕರ್ನಾಟಕ ಗೃಹ ಮಂಡಳಿಯು ಗಣನೀಯ ಪ್ರದೇಶದಲ್ಲಿ ಟೌನ್ ಶಿಪ್ ಮಾಡಲು ಉದ್ದೇಶಿಸಿರುವ ಹಾಗೂ 
ಉಳಿದ ಜಮೀನುಗಳಿಗೆ ರೈತರಿಂದ ಪ್ರತಿರೋಧ ಬಂದಿದ್ದು, ಇಲ್ಲಿಯ ಜಮೀನಿಗೆ ಬೇಡಿಕೆ ಬಾರದಿರುವುದರಿಂದ ಅಲ್ಲದೇ ಈ ಪ್ರದೇಶದಲ್ಲಿ ಕೊಳವೆ ಬಾವಿ, 
ತೆಂಗು ಮತ್ತು ಅಡಿಕೆ ತೋಟ ಹಾಗೂ ಇನ್ನಿತರ ತೋಟಗಾರಿಕಾ ಬೆಳೆಗಳಿದ್ದು, ಸದರಿ ಜಮೀನುಗಳು ಕೃಷಿಗೆ ಯೋಗ್ಯವಾಗಿರುವುದರಿಂದ ದಿಃ 2- 7 -2012 
ರಂದು ಜರುಗಿದ ಮಂಡಳಿಯ 317 ನೇ ಸಭೆಯ ನಿರ್ಣಯದಂತೆ ಸದರಿ ಜಮೀನುಗಳನ್ನು ಕೆಐಎಡಿ ಕಾಯ್ದೆ 1966ರ ವಿಧಿ 4 ರಡಿಯಲ್ಲಿ 
ವಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ಆದೇಶಿಸಿದೆ. 


4274 


ಗ್ರಾಮ 


: ಮುದಿಗೆರೆ ಕಾವಲ್‌ 


ಹೋಬಳಿ : ಕಸಬಾ 


ತಾಲ್ಲೂಕು : ಶಿರಾ 


ಜಿಲ್ಲೆ 


: ತುಮಕೂರು 


*) 


ಸರ್ವೆ 


ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಖರಾಬು 
ಎ - ಗು ಎ - ಗು ಎ - ಗು 


ಐನ್ 


ಚೆ ಕು ಬ ೦ ದಿ 
ಪಶ್ಚಿಮ ಉತ್ತರ 
ಸ. ನಂ . ಸ. ನಂ . 


ಪೂರ್ವ 
ಸ . ನಂ . 


ನಂ . 


ದಕ್ಷಿಣ 
ಸ. ನಂ . 


3 . 


=- 


18 - 36 


| 2 | 


4 - 03 


19 - 32 0 - 31 

0 - 05 
3 | 4- 06 | 0- 03 

4 - 06 . 
5 / 2 4 - 05 0 - 03 
5/3ಎ | 3 - 29 | 

0 - 03 
5 /3ಬಿ 3 - 29 | 

0 - 03 
5 - 35 


4 - 02 


| 4 | 


3 - 26 . 


3 - 26. 


5 - 35 


175ಪಿ 


0 - 15 


0 - 15 


176ಪಿ 


1 - 10 


1 - 10 


177ಪಿ 


2 - 04 


2 - 04 


180 


3 - 30 


3 - 30 


| 


ಪೂರ್ವಕ್ಕೆ 


181ಪಿ 


3 - 25 


:: ಉಆಕೆ ಸ. ನಂ . ಗಳು 

ಬೈಪಾಸ್ ರಸ್ತೆ 


3 - 25 


190 


4 - 38 


0 - 10 


4 - 28 


ಗಣ 


197 


5 - 38 


5 - 38 


ಪಶ್ಚಿಮಕ್ಕೆ 
ಉತ್ತರಕ್ಕೆ 


19872 


2 - 27 


2 - 27 


ಭುವನಹಳ್ಳಿ ಗಡಿ 


198/ 


2 - 27 


| 


ದಕ್ಷಿಣಕ್ಕೆ 


ರಸ್ತೆ 


2 - 27 
5 - 16 


199 


5 - 16 
4 - 39 


200 


5 - 16 


201 


5 - 16 


0 - 17 
0 -12 
0 - 02 


5 - 04 


203 


4 - 31. 


4 - 29 


2041ಎl 


2 - 25 


2 - 25 


20412 


0 - 25 


0 - 01 


0 - 24 


204 / 2 


2 - 10 


2 - 10 


205 


1 - 04 


0 - 04 


1 - 00 


205 / 2 


4 - 37 


4 - 37. 


206 


4 - 11 


4 - 11 


2070 


1 - 05 


1 - 05 


207 / 2 


4 - 00 


4 - 00 


208 


6 - 00 


6 - 00 


209 . 


2 -03 / 2 


2 -03 / 2 


209 / 2 


2 -031/2 


2 - 03 / 


210 


9 - 04 


2 - 20 


6 - 24 


211 


4 - 35 


212/ 1 
212/2 


4 - 35 
3- 05 
2- 39 


| 
[ 


- 
0- 09 


| 
| 


3-05 
2-30 


34 


| 


4275 


| 


6 


| 


7 


| 


8 


| 


9 


_ 5 
4 - 09 


35 


4 - 12 


0- 03 


2 
214 
215 
216 


36 . 


4 - 06 . 


4 - 06 


31 . 


6 - 06 


6 - 06 


220 


6-01 


0 - 06 


5-35 


221 


4 - 07 


| 


0 - 09 | 


3-38 


222 


4 - 12 


0 - 07 


4 - 05 


41 


223 / 1 


2 - 30 


0 - 05 


2 - 25 


22372 


2 - 20 


0 - 06 


2 -14 


224 


5 - 30 


5 - 30 


4 - 14 


4 - 14 


225 
225 /p1 


1 - 00 


1 - 00 


225 /p2 


4 - 00 


4 - 00 


225 /p3 


4 - 00 


4 - 00 


4 - 00 | 


4 - 00 


225 / p4 
225 / p5 

225 


4 - 00 


4 - 00 


4 - 14 


- 4 -14 


ಪೂರ್ವಕ್ಕೆ 


226 


7 - 30 


7 - 30 


227 


5 - 20 


5 - 20 


228 


5 - 06 


5 -06 


:: ಉಳಿಕೆ ಸ. ನಂ . ಗಳು 

ಬೈಪಾಸ್ ರಸ್ತೆ 
:: ಗಡಿ 

ಭುವನಹಳ್ಳಿ ಗಡಿ 
.: ರಸ್ತೆ 


229 
230 


6-35 


6- 35 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


24 -32 


24 - 32 


56 . 


231 


13 - 25 


13 - 25 


232 


5 - 15 


5 - 15 


233 / 1 


2 - 07 


2 - 07 


233 / 2 


2 - 00 


2 - 00 


234 


1 - 39 


3 - 02 


235 


5 - 01 
5 - 17 
3 -13 


1 - 22 


3 - 35 


3 - 13 


236/ 1 
236/2 


2 - 00 


2 - 00 


4 - 24 


4 -24 


237 
238 


2 - 20 


240 


2 -20 
5 -10 
7 - 10 


0- 03 


5 - 07 


241 


0- 06 


7 - 04 


242 


4 - 05 


4 - 05 


69 . 


243 


6 - 37 


6 - 37 


244 /1 


4 - 0734 


4 - 0734 


244 /2 


0 -114 


0 - 1114 


245 


5 - 12 


5 - 12 


73. 


246 


4 - 07 


4 - 07 


74 


247 


5 - 19 


5 -19 


248 


7 - 22 


76 . 


249 
250 
251 


5 - 19 
4 -36 . 
5- 32 


1 - 00 
0 - 36 . 
0- 04 
0-08 


6 - 22 
4 - 23 
4 - 32 


78 


) 


| 


| 


| 


5 - 24 


4276 


_ 5 


| 


6 


| 


7 


| 


8 


| 


9 


79 


252 


6 - 02 


6 - 02 


80 


253 


5 - 32 


5 - 32 


254 


5 - 32 


0 -10 


5 - 22 


255 


4 - 08 


0 -08 


4 - 00 


256 


4 - 07 


4 - 07 


84 


257 


4 -27 


4 -27 


85 


258 


9 -13 


1 -23 


7 -30 


86 


259 


5 -10 


0 -38 


4 -12 


260 


7 -10 


7 - 10 


5 -10 


5 - 10 


261 
262 


4 -17 


4 - 17 


263 


7 - 29 


7 -29 


91 


264 


4 -24 


4 -24 


265 


7 -10 


7 -10 


266 


4 - 04 


4 - 04 


94 


267 


4 - 01 


4 - 01 


95 


268/1 


1 -30 


1 - 30 


96 


ಪೂರ್ವಕ್ಕೆ 


:: ಉಳಿಕೆ ಸ. ನಂ .ಗಳು 


268 / 2 


3 - 20 


3 -20 


97 


269 


4 - 13 


4 - 13 


ಬೈಪಾಸ್ ರಸ್ತೆ 


98 


270 


5 -10 


5 - 10 


:: 


ಗಡಿ 


99 


4 - 35 


4 - 35 


271 
272 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


100 


5 - 02 


4 - 33 


: ಭುವನಹಳ್ಳಿ ಗಡಿ 
.: ರಸ್ತೆ 


101 


274 


6- 28 


6- 28 


102 


275 /1 


3 - 20 


3 -20 


103 


275 /2 


3 -27. 


3 -27 


104 


276 


6 -20 


6 - 20 


105 


277 


5 - 01 


5 - 01 


106 


278 /1 


3 - 09 


3 - 09 


107 


278/2 


3 - 09 


3 - 09 


108 


279 


5 - 31. 


5 - 31 


109 


280/ 1 


4 - 02 


4 - 02 


110 | 


280 /2 


3 - 00 


3 - 00 


_ 281 


3 - 35 


3 - 35 


111 
112 


282 


1 - 00 


0 - 37 


113 


5 -17 


4 - 38 


282/1-p2 

283 /1 . 


114 


3 - 01 . 


3 - 00 


115 


283 / 2 


2 - 16 


2 -16 


116 


284 


4 - 28 


4 -28 


117 


285 


4 - 23 


4 - 23 


118 


286 


5 - 08 


5 - 08 


119 | 


| 


287/ 1 . 


0 - 05 


0 - 05 


4277 


| 


. 


5 
2 -30 . 


120 | 


3 
2-30 | 
2- 00 . 


2872 


121 


28713 | 


2 - 00 


122 


288/ 1 . 


2 - 18 


2 -18 


124 


288/2 


2 -17 


2 -17 
5 - 12 


125 


289 


5 - 12 


126 


290 


4 - 35 


4 - 35 


127 


4 - 35 


0 - 02 


4 - 33 


291 
292/ 1 


128 


0 - 08 


0 - 08 


129 


292 / 2 


4 - 34 


0 - 08 


4 -26 


130 


293 


4 -35 


0 - 04 


4 - 31 


131 


294 


5 - 20 


0- 12 


5 - 08 


295 /1 


6 - 05 


6 - 05 


132 
133 


29572 


3- 27 


3 - 27 


134 


296 . 


4 - 32 


- 0- 22 


| | 


4 -10 


ಪೂರ್ವಕ್ಕೆ 


:: ಉಳಿಕೆ ಸ. ನಂ . ಗಳು 


135 


297 


4 - 38 | 


4 -38 


ಬೈಪಾಸ್ ರಸ್ತೆ 


136 


5 - 02 


298 
299 


5 -2 
4 - 22 


137 


- 0 - 19 


| | 


ಪಶ್ಚಿಮಕ್ಕೆ 


: 


ಗಡಿ 


5- 01 
4 - 28 


138 


300 


4 - 28 


:: ಭುವನಹಳ್ಳಿ ಗಡಿ 


139 


4 - 35 


4 - 35 


ಉತ್ತರಕ್ಕೆ 
ದಕ್ಷಿಣಕ್ಕೆ 


ರಸ್ತೆ 


140 


4 - 35 


0- 03 


4 - 32 


141 


301 
302 
303 
304 
305 | 


0-11 


4 -21 


42 


4 -32 
4 - 32 
4 - 35 | 


4 - 32 


143 


4 - 28 . 


- 0- 07 
| 0-10 


144 


306 


4 - 35 


4 - 25 


145 


5 - 12 


5 -12 


146 


307 /pl 
307/p2 
308 


4 - 04 


4 - 04 


147 


5 - 12 


5 - 12 


148 


- 309 


5 - 08 


5 - 08 


149 


310 


4 - 32 


4 -32 


150 


2 - 00 


2 - 00 


311/ 1 
311/ 2 


151 


2 - 32 


2 -32 


152 


312 


6 - 25 


6 - 25 


313 / 1. 


3 - 00 


3 - 00 


153 
154 


31372 


3 - 00 


3 - 00 


155 


314 


5 - 05 


5 - 05 


156 


315 / 1 


2-10 


2 -10 


157. 


2-10 


2 -10 


315 /2 
316 


158 


4 - 27 


4 -27 


159 


317 


4 - 13 


4 - 13 


160 


4 - 30 


4 -18 


318 
319 


161 


4 - 31 


162 


320 | 


4 - 27 


4 - 31 
4 -27 
2- 09 
2 - 00 


321 / 1 


2- 09 


163 
164 


| 
| 


321 / 2 


2 - 00 


4278 


1 


| 


2 


3 


| 


| 


6 


| 


7 


| 


8 


| 


9 


| 


165 


322 


4 - 35 


| 4 

0- 22, 
0-12 


5 
4- 13 
4 - 17 


166 


323 


4 - 29 


167 


324 /1. 


2 - 02 


2 - 02 


168 


324 /2 


2 -22 


2 - 22 
_ 4 - 15 


169 


325 


4 - 23 | 


- 0 -08 


170 


326 


4 - 23 


4 - 23 


171 . 


327 


4 - 24 


4 - 24 


172 


328 / 1 


2 - 10 


2 -10 


173 


2 - 11 


| 


2 - 11 . 


32872 
329 


174 


5 - 20 


5 -20 


175 


5 - 23 


330 
331 . 
332/ 1 


5 - 23 
5 - 23 


176 


5 - 23 


177 


2 - 30 


2 - 30 


178 


332/ 2 


2- 33 . 


2 - 33 


ಪೂರ್ವಕ್ಕೆ 


179 


333/1 


| 


3 - 29 


3 - 29 


180 


1 -34 


1 - 34 


333/2 
334 


181 


5 - 02 


5 - 02 


. 


ಉಳಿಕೆ ಸ. ನಂ . ಗಳು 
ಬೈಪಾಸ್ ರಸ್ತೆ 
ಗಡಿ 
ಭುವನಹಳ್ಳಿ ಗಡಿ 
ರಸ್ತೆ 


182 


335 


4 - 20 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


4 - 20 


183 


336 


3 - 37 


3 - 37 


. 


184 


337 


0 - 33 


0- 33 


185 


33772 


0 - 34 


0 - 34 


186 


337/ 3 


0 -34 


0- 34 


187 


33714 


0 - 34 


0- 34 


188 


33715 | 


0 -34 


0- 34 


189 


338/1 . 


0 -39 


0- 39 


190 


338/2 


4 - 00 


4 - 00 


191 


339 


5 - 15 


5 - 15 


192 


340 


4 -20 


4 -20 


193 


341 /1 


0 -31 


0 - 31 


194 


341 / 2 


3 - 00 


3 - 00 


195 


341 /3 


3 - 00 


3 - 00 


196 


342 / 1, 


3 - 15 


3 -15 


197 


342/2 


3 -15 


3 -15 
3 - 00 


198 


343 /1. 


3 - 00 


199 


343/ 2 


3 - 00 


3 - 00 


200 


344 / 1 


3 - 04 


0 -14 


2 - 30 


201 


344 / 2 


3 - 00 


0 - 03 


2 - 37 


202 


345 


4 - 20 


0 - 02 


4 -18 


203 


346 


4 - 25 


0 - 06 


4 - 19 


204 


347 


5 - 12 


5 -12 


205 


348 


6 - 14 


6 - 14 


349 


6 - 20 


206 
| 207 


6 -20 
5 - 06 


| 
| 


- 
- 


| 


350 


| 


5 - 06 


4279 


1 


| 


| 


3 


| 


4 


| 


5 


| 


6 


| | 


| 


8 


| 


9 


208 


2 
351 
_ 352 


0 - 13 
0 - 09 


5 - 09 | 
7 - 11 


209 


210 


_ 5 - 22 | 
| | 7- 20 | 

1 - 16 
4 - 27 
4 - 38 


353 / 
353 / 2 


1 - 16 


211 


0 - 19 


4 - 08 


212 


354 


4 - 38 


213 


355 


4 - 13 


0 - 08 


_ 4 - 05 


214 


356 


6 - 02 


0 - 17 


215 


357 / 


2 - 12 


216 


357/ 2 


2 - 16 


5 - 25 
2 - 12 
2 - 10 
3 - 18 
1- 37 
0 - 22 


217 


3 - 18 


0 - 06 
- - 
- 


3580 
358/ 2 


218 


1 - 37 . 


219 


3590 


ಪೂರ್ವಕ್ಕೆ 


220 


359 / 2 


0 - 22 
4 - 37 
4 - 16 | 


4 - 15 


0 - 22 
0 - 02 


:: ಉಳಿಕೆ ಸ. ನಂ .ಗಳು 

ಬೈಪಾಸ್ ರಸ್ತೆ 


221 


360 


4 - 14 


ಗ 


222 


361 


5 - 18 


5 - 18 


223 


0 - 08 


0 - 08 . 


361/2 
362 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


.. 
: 


ಭುವನಹಳ್ಳಿ ಗಡಿ 
ರಸ್ತೆ 


224 


3 - 35 


3 - 35 
4 - 02 


225 


363 


4 - 02 


226 


363/ 2 


1 - 05 


1 - 05 . 


227 


364 


7 - 19 


7 - 19 


228 


365 


4 - 30 | 


4 - 30 
2 - 25 


229 


365 / 2 


2 - 25 . 


230 


59 - 00 | 


59- 00 


366 
367 


231 


6 - 02 


6 - 02 


232 


368 


5 - 03 


5 - 03 


233 


369 


5 - 12 


0 -15 


4 - 37 


234 


370 | 


4 - 04 


4 - 04 


235 


371 


7 - 21. 


1-05 _ 


6 - 16 


236 


372 


3 - 35 


3 - 35 


237 


4 - 35 


373 
374 


4 - 35 
5 - 26 


238 


5 - 30 


| 


0 - 04 


239 


375 


| | 


11 - 00 . 


11 - 00 


240 


376 


4 - 33 


0 - 36 


3 - 37 


241 


377 


4 - 31 . 


4 - 31 


242 


378 


4 - 35 


4 - 35 


243 


379 


4 - 32 


244 


380 . 


5 - 10 


4 - 32 
5-10 
5 - 06 


245 


381 


5 - 06 


246 


382 


5 - 14 


| 


1 - 05 


4 - 09 | 


247 


383 
384 


_ 5 - 01 
5 - 10 


5 - 01 
4 - 28 


( 248 


| 


| 


| 


0 - 22 


| 


4280 


| 1 


| 


2 


| 


3 


| 


4 


| 


5 


| 


6 


| 


7 


|| 


249 


385 


4 - 25 


0 - 03 


4 - 22 


250 


3860 


2 - 09 


2 - 09 


2 - 09 


2 - 09 


251 . 
252 


38672 
387 


4 - 30 


0 - 15 


4 - 15 


253 


3880 


2 - 16 


0 - 01 


2 - 15 


254 


2 - 11 


2 - 11 


388 / 2 
389 


255 


4 - 29 


0 - 10 


4 - 19 | 


256 


390 


4 - 21 


0 - 10 


4 - 11 . 


257 


391 . 


4 - 25 


4 - 25 


258 


392 


5 - 00 


5 - 00 


259 


393 / 2 


1 - 11 


1 -11 
2 - 39 


ಪೂರ್ವಕ್ಕೆ 


260 


2 - 39 


| 


3940 
394 


261 


2 - 11 


262 


| 


395 


5 - 02 


2 - 11 
5- 02 
7 - 28 
3 - 10 


:: ಉಆಕೆ ಸ. ನಂ . ಗಳು 

ಬೈಪಾಸ್ ರಸ್ತೆ 
:: ಗಡಿ 

ಭುವನಹಳ್ಳಿ ಗಡಿ 
.: ರಸ್ತೆ 


263 


396 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


7 - 28 


264 


397 


3 - 10 


398 


5 - 07. 


0 - 09 


4 - 38 | 


399 


0 - 09 


5 - 05 


265 
266 
267 
( 268 


5 - 14 
5 - 05 . 


400 | 


0 - 09 


4 - 36 | 


401 


0 - 04 


0 - 04 


269 


401/ 2 


5 - 08 


4 - 38 | 


0 - 10 
0 - 09 


270 


402 


5 - 07 . 


4 - 38 


271 


4030 


4 - 30 


4 - 30 


272 


403/ 2 


0 - 10 


0 - 10 


273 


404 


37 - 28 


37 - 28 


274 


2 - 15 


2 - 15 


405 / 
405 /2 


275 


2 - 00 | 


2 -00 


276 


4060 


4 - 00 


4 - 00 


277 


406/ 2 


1 - 12 


1 - 12 


278 


407 


4 - 35 


0 - 09 


_ 4 - 29 


279 


408 


4 - 31 


4 - 31 . 


280 | 


409 


4 - 35 


4 - 35 


281 


410 | 


4 - 31 . 


4 - 31 . 


282 


411 


4 - 35 | 


4 - 35 


283 


412 


4 - 31 


4 - 31 . 


284 


413 


4 - 31 


4 - 31 


285 


414 


4 - 35 


4 - 35 


286 


5 - 13 


5 - 13 


287 


6 - 02 


6 - 02 


415 
_ 416 

417 
418 


288 


4 - 37 
4 - 31 


4 - 37 
4 - 31 


289 


| 


| 


| 


4281 


1 


| 


2 


| 


3 


| 


290 


2 -17 
2 - 18 . 


291 


| 


292 


5 - 02 


0 - 05 


419 / 1 
419 / 2 
420 
421 
421 /2 
422 


2 -17 
2 - 18 | 
4 - 37 
2 - 00 
2 - 31 
4 - 31 


293 


294 


| 


2 - 00 
2 - 31 
4 -37 


295 


296 


423 


1 - 00 


1 - 00 


297 


- 


2 - 31 . 


423 / 2 
4237 3 


2 - 31 
1 - 00 


298 


1 - 00 


299 


424 


4 - 35 


4 - 35 


300 


5 - 15 


5 - 15 


301 


4 - 00 


4 - 00 


302 


_ 425 
426 / 1 
426 / 2 
426 / 3 
426/ 4 


_ 4 - 00 


4 - 00 | 


303 


4 - 00 


4 - 00 


304 


4 - 00 . 


4 - 00 


305 


427/ 


| 


5 - 04 


5 - 04 


ಪೂರ್ವಕ್ಕೆ 


306 


428 


5 - 08 


5 - 08 


:: ಉಆಕೆ ಸ. ನಂ .ಗಳು 

ಬೈಪಾಸ್ ರಸ್ತೆ 


307 


429 


4 -14 


4 -14 


ಗಡಿ 


308 


430 


4 - 04 


0 - 01 


4 - 03 


309 


3 - 08 


431/ 1 
431 / 2 


3 - 08 
3 - 08 | 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


:: ಭುವನಹಳ್ಳಿ ಗಡಿ 
: ರಸ್ತೆ 


310 


3 - 08 


311 


432 


4 - 20 


1 - 14 


3 - 06. 


312 


433 


0 - 03 


5 - 10 
3 - 18 


313 


434 


1 - 06 


5 - 13 
4 - 24 
5-20 
0 - 13 


314 


435 


0 - 28 


4 - 32 


315 


0 - 13 


436 
437 


316 


4 - 19 


0 - 13 


| 


4 - 06 . 


317 


438 


6 - 02 


0 - 12 


| 


530 


318 


439 


4 - 18 


| 


319 


440 


2 - 09 


2 - 09 
0 - 04 


320 


4 - 18 
4 -18 
_ 4 - 18 

2 - 16 
2 - 15 


441 


4 - 14 


321 


442 / 1 


| | 


322 


442 / 2 . 


323 


443 / 1 . 


| 


1 - 31 


0 - 02 


2 - 16 
2 - 15 
1 - 29 . 
2- 06 
1- 00 
2 - 12 


324 


0 - 081 


325 


443 / 2 
443 / 3 . 
444 / 1 


2 -14 % 
1 - 00 
2 - 12 


326 


327 


444 / 2 


| 


2 -15% 


0- 02 % 


2 -13 


328 


444/ 3 


| 


1 - 01 


0 - 011 


1 - 00 


329 


445/ 1 


| | 


2 - 00 


2 - 00 
2 - 00 


330 


445 / 2 | | 
445 / 3 | 


2 - 00 
1 - 30 


331 


| 


| 


0 - 09 


0 - 09 


| 


1 - 21. 


4282 


2 


| 


3 


_ 5 | 6 


| 7 | 8 | | 


332 


4464 


| 3 - 09 | 


3 - 09 


334 


0 - 03 


2 - 15 


446 2 | 2 - 18 

447 | 4 - 18 


335 


0 - 01 


4 - 17 


336 


448 


4 - 02 


4 - 02 


337 


449 


4 - 20 


4 - 20 


338 


450 


2 -34 


2 - 34 
2 - 01 


339 


451 / 1 


| 2 - 01 


340 


451 / 2 


| 2 - 17 


2 - 17 


341 


452 


4 - 06 


| 


1 - 08 


2 - 38 


342 


453 


4 - 31 


4 - 31 


343 


454 


4 - 18 


4 - 13 


0 - 05 
0 - 09 


344 


4 - 18 


4 - 09 


455 
456 


345 


| 4 - 31 


4 - 31 . 


346 


457 / 1 


| 4 - 14 


4 - 14 


347 


0 - 04 


ಪೂರ್ವಕ್ಕೆ 


: ಉಳಿಕೆ ಸ. ನಂ . ಗಳು 


348 


5 - 30 


ಬೈಪಾಸ್ ರಸ್ತೆ 


349 


457 / 2 
_ 458 
459 
459/2 
460 


| 0 - 04 
| 5 - 30 
| 2 - 19 
| 2 - 25 

4 - 08 


0 - 04 


2 - 15 


ಪಶ್ಚಿಮಕ್ಕೆ 


:: ಗಡಿ 


350 


0 - 10 


2 - 15 


ಉತ್ತರಕ್ಕೆ 


: ಭುವನಹಳ್ಳಿ ಗಡಿ 


351 


0 - 09 | 


3 - 39 


352 


461 


| 


4 - 33 


0 - 09 


4 - 24 


ದಕ್ಷಿಣಕ್ಕೆ 


ರಸ್ತೆ 


353 


462 


4 - 20 | 


0 - 03 


4 - 17 
4 - 03 


354 


463 


0 - 05 


4 -08 
4 - 20 . 


355 


464 


0 - 08 


4 - 12 


356 


465 


4 - 08 


4 - 08 


357. 


466 


| 4 - 13 


3 - 37 


358 | 


467 


| 4 - 28 


4 - 28 


359 


4684 - 27 


4 - 27 


360 


469 / 

1 


1 - 32 


1 - 32 


361 


2 - 31 


362 


469 2 - 31 
470 / 1 | 2 - 05 
470 / 2 | 2 - 08 


2 - 05 


363 


2 - 05 


364 


471 


4 - 14 


4 -14 


365 


472 


4 - 00 


4 - 00 


366 


473 


( 3 - 28 


0 - 07 


3 - 21 


367 


474 


4 - 24 


0 - 07 


4 -17 


368 


475 | 


4 - 11 


4 - 11 . 
4 - 24 


369 


476 


0 - 03 


4 - 21 


370 


477 


4 - 07 


0 - 02 


_ 4 - 05 


371 


4 - 26 


0 - 04 


4 - 22 


478 
479 


372 


| 4 - 00 . 


4 - 00 


373 


| 


480 


| 5 - 01 


5 - 01 


4283 


2 


_ 5 


| 3 
| 3 - 10 


374 


481 


3 - 10 


375 


482 


4 - 07 


0 - 06 


4 - 01 


376 


483 


4 - 05 | 


0 - 08 


3 - 37 


377 


484 / 1 


| 2 - 00 


2 - 00 


378 


| 2 - 11 


2 - 11 


484 / 2 
485 


379 


( 2 -36 


2 - 36 


380 


485 / 

2 


2 


- 00 


2 - 00 


381 


486 


|| 6 - 14 


5 - 34 


382 


4870 


2 - 09 


2 - 09 
( 2 - 09 


383 


487 / 2 


2 - 09 


384 


488 


4 - 07 


4 - 07 


385 


4890 


2 - 05 


2 - 05 
| 2 - 06 


386 


489 /2 


2 - 06 . 


387 


490 


| 4 - 12 


4 -12 


388 


491 


1 - 04 


1 - 04 


389 


1 - 031/2 


ಪೂರ್ವಕ್ಕೆ 


.: ಉಆಕೆ ಸ. ನಂ .ಗಳು 

ಬೈಪಾಸ್ ರಸ್ತೆ 


390 


1 - 03 /2 


391 


1 - 04 


ಗಣ 


491 / 2 1 - 031/ 2 
491 /3 11 - 03 /2 
491 / 4 11 - 04 

492 5 - 38 
- 493 | 5 - 09 

494 4 - 07 


392 


0 - 06 


5 - 32 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


:: ಭುವನಹಳ್ಳಿ ಗಡಿ 
.: ರಸ್ತೆ 


393 


0 - 03 


| 


5 - 06 . 


394 


0 - 04 


4 - 03 


395 


495 


0 - 06 


4 - 12 


396 


496 . 


4 - 18 

4 - 21 
| 5 - 18 


0 - 02 


4 -19 


397 


497 


2 - 12 


3 - 06 


398 


4980 


| 2 - 39 


2 - 39 


399 


498/ 

2 


2 


- 39 


2 - 39 


400 


4991 13- 01 


3 - 01 


401 


| 3 - 05 


3 - 05 


499 /2 
_ 555 


402 


0 - 07 


3 - 35 


4 - 02 
4 - 02 


403 


556 | 


0 - 07 


3 - 35 


404 


557 


4 - 02 


0 - 07 


3 - 35 
3 - 28 


405 


558 


4 - 05 


0 - 17 


406 


559 


5 - 00 


5 - 00 | 


407 


560 


| 5 - 00 


5 - 00 


408 


5 - 00 


5 - 00 


409 


561 
562 
563 


4 - 00 


4 - 00 


410 


4 - 00 


0 - 05 


3 - 35 


411 


4 - 00 


0 -16 


3 - 24 


412 


4 - 00 


0 - 16 


_ 3 - 24 


564 
565 
_ 566 
567 


413 


0 - 04 


3 - 36 . 


| 4 - 00 
| 4 - 00 


414 


| 


| 


0 - 04 


| 


3 - 36 


4284 


1 


- 


2 


| 


3 


| 


4 


5 


| | 


415 


568 


| 5 - 00 


0 - 02 


4 - 38 


416 


569 


4 - 06 


4 - 06 


ಪೂರ್ವಕ್ಕೆ 


417 


576 


| 4 - 02 


1 - 00 


| 


3 - 02 


418 


577 


| 


:: ಉಆಕೆ ಸ. ನಂ . ಗಳು 

ಬೈಪಾಸ್ ರಸ್ತೆ 
:: ಗಡಿ 
:: ಭುವನಹಳ್ಳಿ ಗಡಿ 
: ರಸ್ತೆ 


4 - 00 


ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


4 - 00 


419 


578 | 4 - 00 


4 - 00 


420 


580 


|| 2 - 03 


2 - 03 


421 


581 


| 


2 - 03 


0 - 03 


2 - 00 


ఒట్టు 


1801 -14 


117- 07 


1684 - 07 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯಪತ್ರ 
ಭಾಗ - III ಬೆಂಗಳೂರು, ಶುಕ್ರವಾರ, ಸೆಪ್ಟೆಂಬರ್ ೧೪ , ೨೦೧೨ ( ಭಾದ್ರಪದ ೨೩ , ಶಕ ವರ್ಷ ೧೯೩೪) ನಂ . ೬೪೨ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ,ಕೋಲಾರ ಜಿಲ್ಲೆ,ಕೋಲಾರ 


ಅಧಿಸೂಚನೆ 


ನಂ , ಇಎಲ್‌ಎನ್ ( 2 ) ಸಿಆರ್ 04 / 2012 - 13, ದಿನಾಂಕ : 13 / 09 / 2012 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು 1993 ರ 12ನೇ ನಿಯಮದ ಮೇರೆಗೆ ಹೊರಡಿಸಲಾದ ಈ 
ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್‌(2) ಸಿಆರ್ 04 /2012 - 13 ದಿನಾಂಕ : 21 -08 - 2012 ರ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ವಿವಿಧ 
ಕಾರಣಗಳಿಂದ ಖಾಲಿ ಉಳಿದಿರುವ ಸದಸ್ಯ ಸ್ಥಾನಗಳಿಗೆ ಚುನಾಯಿತ ಸದಸ್ಯರನ್ನು ತುಂಬಲು ಗ್ರಾಮ ಪಂಚಾಯ್ತಿಗಳ ಉಪ ಚುನಾವಣೆಯನ್ನು 
ನಡೆಸಲಾಗಿದ್ದು , ಸದರಿ ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 

ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ರ ಪ್ರಕರಣ 5 ರ ಉಪ ಪ್ರಕರಣ 8 ರಲ್ಲಿ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ 
( ಚುನಾವಣೆ ನಡೆಸುವ) ನಿಯಮಗಳು 1993 ರ ನಿಯಮ 76 ರ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಕೋಲಾರ 
ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ .ಡಿ.ಎಸ್.ವಿಶ್ವನಾಥ್, ಭಾ. ಆ.ಸೇ ., ಆದ ನಾನು ಗ್ರಾಮ ಪಂಚಾಯತಿಗಳಿಗೆ ಹೊಸದಾಗಿ ಆಯ್ಕೆಯಾದ ಸದಸ್ಯರುಗಳ 
ಹೆಸರುಗಳನ್ನು ಈ ಕೆಳಗೆ ನಮೂದಿಸಿರುವಂತೆ ಪ್ರಕಟಿಸಿರುತ್ತೇನೆ. 


ತಾಲ್ಲೂಕು : ಮಾಲೂರು 


#( 


ಕ್ರ ಗ್ರಾಮ ಪಂಚಾಯಿತಿ ಕ್ರ.ಸಂ . ಕ್ಷೇತ್ರದ ಕ್ರಮ ಸಂಖ್ಯೆ ಮತ್ತು || 

- ನಿಗಧಿಪಡಿಸಿದ ಮೀಸಲಾತಿ ಸ್ಥಾನ 

| ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 
ಮತ್ತು ಹೆಸರು ಹೆಸರು 

( ಶ್ರೀ /ಶ್ರೀಮತಿ) 
ಸ್ಥಾನಗಳು 

5 . 


- 


4 


13. ಶಿವಾರಪಟ್ಟಣ 


4 . ಅಗ್ರಹಾರ 


1( ಒಂದು) 


ಹಿಂದುಳಿದ | ಜ್ಯೋತಿ.ಎಸ್ ಕೋಂ ಅಂಬರೀಶ, ಹುಣಸೆದಿನ್ನೆ 
ವರ್ಗ ಅ ಗ್ರಾಮ , ಹುಂಗೇನಹಳ್ಳಿ ಅಂಚೆ, ಮಾಲೂರು 
ಮಹಿಳೆ 

ತಾಲ್ಲೂಕು, ಕೋಲಾರ ಜಿಲ್ಲೆ. 


4285 


೫) 


ಗ್ರಾಮ ಪಂಚಾಯಿತಿ ಕ್ರ. ಸಂ . | ಕ್ಷೇತ್ರದ ಕ್ರಮ ಸಂಖ್ಯೆ ಮತ್ತು 
ಮತ್ತು ಹೆಸರು 

ಹೆಸರು 


ನಿಗಧಿಪಡಿಸಿದ ಮೀಸಲಾ 
ಸ್ಥಾನಗಳು 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 

(ಶ್ರೀ /ಶ್ರೀಮತಿ) 


24. ಹಂಗೇನಹಳ್ಳಿ 


4. ದೊಡ್ಡಕಡತೂರು 


1 ( ಒಂದು) 


ಹಿಂದುಳಿದ 
ವರ್ಗ ಅ 


ಸಿ.ಆರ್‌. ವೆಂಕಟಸ್ವಾಮಿ ಬಿನ್ ರಾಮಯ್ಯ 
ದೊಡ್ಡಕಡತೂರು ಗ್ರಾಮ ಮತ್ತು ಅಂಚೆ, 
ಮಾಲೂರು ತಾಲ್ಲೂಕು, 
ಕೋಲಾರ ಜಿಲ್ಲೆ. 
ವಿಜಯಕುಮಾರ್ ಬಿನ್ ಮಲ್ಲಪ್ಪ ಹಿಜುವನಹಳ್ಳಿ 
ಗ್ರಾಮ , ನಿದರಮಂಗಲ ಅಂಚೆ, ಮಾಲೂರು 
ತಾಲ್ಲೂಕು,ಕೋಲಾರ ಜಿಲ್ಲೆ . 
ಕೆ.ತಿಮ್ಮರಾಯಪ್ಪ ಬಿನ್ ಕೋದಂಡಪ್ಪ, 
ಹಳೇಪಾಳ್ಯ ಗ್ರಾಮ ಮತ್ತು ಅಂಚೆ, ಟೇಕಲ್ 
ಹೋಬಳಿ, ಮಾಲೂರು ತಾಲ್ಲೂಕು, ಕೋಲಾರ 


3 | 6, ಚಿಕ್ಕಕುಂತೂರು 


5. ಹಿಜುವನಹಳ್ಳಿ 


ಹಿಂದುಳಿದ 
ವರ್ಗ ಬ 


1(ಒಂದು) 


| 4 | 8, ಕೆ. ಜಿ . ಹಳ್ಳಿ 


3. ಹಳೇಪಾಳ್ಯ 


1(ಒಂದು) 


ಪರಿಶಿಷ್ಟ 
ಪಂಗಡ 


5 | 21. ಬಾಳಿಗಾನಹಳ್ಳಿ 


7 . ಮಿರುಪನಹಳ್ಳಿ 


1( ಒಂದು) 


ವೆಂಕಟಮ್ಮ ಕೋಂ ತಿಮ್ಮರಾಯಪ್ಪ, 
| ಪರಿಶಿಷ್ಟ ಜಾತಿ | ಮಿರುಪನಹಳ್ಳಿ ಗ್ರಾಮ , ಬಾಳಿಗಾನಹಳ್ಳಿ ಗ್ರಾಮ 
( ಮಹಿಳೆ) | ಪಂಚಾಯಿತಿ, ಮಾಲೂರು ತಾಲ್ಲೂಕು, 

ಕೋಲಾರ ಜಿಲ್ಲೆ. 


ತಾಲ್ಲೂಕು : ಬಂಗಾರಪೇಟೆ 


| 2- ಚಿಕ್ಕಅಂಕಂಡಹಳ್ಳಿ 


2 - ಚಿಕ್ಕಅಂಕಂಡಹಳ್ಳಿ 


1( ಒಂದು) 


7 | 20 - ಕಂಗಾಢಹಳ್ಳಿ 


2 - ದೇವೇರಹಳ್ಳಿ 


1(ಒಂದು) 


ಸಿ.ರಮೇಶ್ ಬಿನ್ ಚಂದ್ರಪ್ಪ, ಬೀರಾಂಡಹಳ್ಳಿ 
ಹಿಂದುಳಿದ 
ವರ್ಗ ಅ 

ಗ್ರಾಮ , ಚಿಕ್ಕಅಂಕಂಡಹಳ್ಳಿ ಗ್ರಾಮ ಪಂಚಾಯ್ತಿ , 
ಬಂಗಾರಪೇಟೆ ತಾಲ್ಲೂಕು. 

ಎಂ . ನಾರಾಯಣಸ್ವಾಮಿ ಬಿನ್ ಮುನಿಶಾಮಿ , 
ಹಿಂದುಳಿದ 
ವರ್ಗ ಅ 

ದೇವೇರಹಳ್ಳಿ ಗ್ರಾಮ , ಕಂಗಾಂಡ್ಲಹಳ್ಳಿ ಗ್ರಾಮ 
ಪಂಚಾಯ್ತಿ , ಬಂಗಾರಪೇಟೆ ತಾಲ್ಲೂಕು. 

ಕೃಷ್ಣಕುಮಾರ್ ಎಸ್. ಎಂ ., ಬಿನ್ ಮುನಿಶಾಮಿ 
ಸಾಮಾನ್ಯ | ಶೆಟ್ಟಿ ಬೂದಿಕೋಟೆ ಗ್ರಾಮ , ಬೂದಿಕೋಟೆ 

ಗ್ರಾಮ ಪಂಚಾಯ್ತಿ , ಬಂಗಾರಪೇಟೆ ತಾಲ್ಲೂಕು. 


| 8 | 25 -ಬೂದಿಕೋಟೆ 


2 -ಬೂದಿಕೋಟೆ 


1 ( ಒಂದು) 


ಡಾ : ಡಿ. ಎಸ್ . ವಿಶ್ವನಾಥ್ 
- ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಶುಕ್ರವಾರ, ಸೆಪ್ಟೆಂಬರ್ ೧೪, ೨೦೧೨ ( ಭಾದ್ರಪದ ೨೩, ಶಕ ವರ್ಷ ೧೯೩೪) ನಂ . ೬೪೩ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಒ 15 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 14.09 .2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 15 ಸಿಎನ್ಎಸ್ 2009 ದಿನಾಂಕ 27 .05.2010 ಮತ್ತು 14 /07/2011 ಗಳಲ್ಲಿ ಬಳ್ಳಾರಿ ಜಿಲ್ಲೆ 
ಹೊಸಪೇಟೆ ತಾಲ್ಲೂಕಿನ ಕಂಪ್ಲಿ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಕಂಪ್ಲಿ ಇದರ ಆಡಳಿತ ಮಂಡಳಿಗೆ ಮಾಡಿರುವ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


4286 


ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ ಜಿಲ್ಲೆ ಹೊಸಪೇಟೆ 
ತಾಲ್ಲೂಕಿನ ಕಂಪ್ಲಿ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಕಂಪ್ಲಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀಮತಿ ದ್ರಾಕ್ಷಾಯಿಣಿ ಕೋಂ ಶ್ರೀ ಸೊಂಪನಗೌಡ, ಬೆಳಗೋಡ, ಹೊಸಪೇಟೆ ತಾಲ್ಲೂಕು 
2. ಶ್ರೀ ಎಸ್.ತಿಪ್ಪಣ್ಣ ಬಿನ್ ಶ್ರೀ ಹನುಮಂತರಾಯ , ಮಾರುತಿನಗರ, ಕಂಪ್ಲಿ, ಹೊಸಪೇಟೆ ತಾಲ್ಲೂಕು 
3. ಶ್ರೀ ಬಸವರಾಜ್ ಬಿನ್ ವೀರನಗೌಡ, ಹಂಪದೇವನಹಳ್ಳಿ, ಹೊಸಪೇಟೆ ತಾಲ್ಲೂಕು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ.ಎಸ್ . ರಮಣರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 

ವಿಶೇಷ ಪತ್ರಿಕೆ 
ಭಾಗ - IV -A ಬೆಂಗಳೂರು, ಶನಿವಾರ, ಸೆಪ್ಟೆಂಬರ್ ೧೫ , ೨೦೧೨ ( ಭಾದ್ರಪದ ೨೪, ಶಕ ವರ್ಷ ೧೯೩೪) ನಂ . ೬೪೬ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಕುಕ 119 ಎಫ್ ಪಿಆರ್ 2012 , ಬೆಂಗಳೂರು, ದಿನಾಂಕ: 14 -9-2012 


ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 119 ಎಫ್‌ಪಿಆರ್ 2012 , ದಿನಾಂಕ:10 - 09 - 2012ರ ಆದೇಶ ಭಾಗದ ಹೈ ಲೆವೆಲ್ ಮಾನಿಟರಿಂಗ್ 
ಕಮಿಟಿಯ ಕ್ರಮ ಸಂಖ್ಯೆ 2 ರಲ್ಲಿ “ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ” ಎಂಬುದರ ಬದಲಾಗಿ “ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ , ಆರ್ಥಿಕ ಇಲಾಖೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಐ, ಹೇಮನಾಥ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ವಿಶೇಷ ರಾಜ್ಯಪತ್ರ 
ಭಾಗ - IV -A ಬೆಂಗಳೂರು, ಶನಿವಾರ, ಸೆಪ್ಟೆಂಬರ್ ೧೫ , ೨೦೧೨ (ಭಾದ್ರಪದ ೨೪, ಶಕ ವರ್ಷ ೧೯೩೪) ನಂ . ೬೪೭ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 209 ಜಿಪಸ 2012 , ಬೆಂಗಳೂರು, ದಿನಾಂಕ: 14 - 09 -2012 
ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳ ಮೀಸಲಾತಿ) ನಿಯಮಗಳು, 2005 
ಮತ್ತು (ತಿದ್ದುಪಡಿ) ನಿಯಮಗಳು, 2010 ರಲ್ಲಿ ನಿಗಧಿಪಡಿಸಿದ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ರ ಪ್ರಕರಣ 177(2) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜನವರಿ 2011 ರಲ್ಲಿ ರಚಿತವಾಗಿರುವ ಜಿಲ್ಲಾ ಪಂಚಾಯತಿಗಳ ಎರಡನೇ ಅವಧಿಗೆ ಅಧ್ಯಕ್ಷರ ಮತ್ತು 
ಉಪಾಧ್ಯಕ್ಷರ ಹುದ್ದೆಗಳಿಗೆ ಮೀಸಲಾತಿಯನ್ನು ನಿಗಧಿಗೊಳಿಸಬೇಕಾಗಿದ್ದು, ಅದರಂತೆ ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹುದ್ದೆಗಳಲ್ಲಿ 
ಅನುಸೂಚಿತ ಪಂಗಡ | ಅನುಸೂಚಿತ ಜಾತಿ / ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರಿಗೆ ಹಾಗೂ ಅದರೊಂದಿಗೆ ಮೀಸಲಿರಿಸದವರಿಗೆ 
ಹಂಚಿಕೆಯಾದ ಹುದ್ದೆಗಳು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದೆಂದು ಆದೇಶಿಸಿದೆ. 


ತೆ 


4287 


ಕ್ರಮ 


ಜಿಲ್ಲಾ ಪಂಚಾಯಿತಿಯ ಹೆಸರು 


ಅಧ್ಯಕ್ಷ ಸ್ಥಾನದ ಮೀಸಲಾತಿ 


ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ 


ಸಂಖ್ಯೆ 
1 . 


2 


3 . 


ಬಾಗಲಕೋಟೆ 


ಅನುಸೂಚಿತ ಪಂಗಡ ( ಮ ) | 


ಹಿಂದುಳಿದ ವರ್ಗ - ಅ 


ಸಾಮಾನ್ಯ ( ಮ ) 


ಹಿಂದುಳಿದ ವರ್ಗ - ೨ ( ಮ ) 


ಬೆಂಗಳೂರು ( ನಗರ) 
| ಬೆಂಗಳೂರು ( ಗ್ರಾ ) 
ಬೆಳಗಾಂ 


ಅನುಸೂಚಿತ ಜಾತಿ 


ಅನುಸೂಚಿತ ಜಾತಿ ( ಮ ) 


ಸಾಮಾನ್ಯ 
ಸಾಮಾನ್ಯ ( ಮ ) 
ಸಾಮಾನ್ಯ ( ಮ ) | 


ಬಳ್ಳಾರಿ 


ಹಿಂದುಳಿದ ವರ್ಗ - ೨ ( ಮ ) 


ಬೀದರ್ 


ಅನುಸೂಚಿತ ಜಾತಿ ( ಮ ) 


ಹಿಂದುಳಿದ ವರ್ಗ - ೨ 


ಬಿಜಾಪುರ 


ಹಿಂದುಳಿದ ವರ್ಗ - ೨ 


ಚಾಮರಾಜನಗರ 


ಸಾಮಾನ್ಯ ( ಮ ) 
ಸಾಮಾನ್ಯ ( ಮ ) 
ಹಿಂದುಳಿದ ವರ್ಗ - ೨ 
ಹಿಂದುಳಿದ ವರ್ಗ - ೨ ( ಮ ) 

ಸಾಮಾನ್ಯ ( ಮ ) 
ಅನುಸೂಚಿತ ಪಂಗಡ 


10 


ಚಿಕ್ಕಬಳ್ಳಾಪುರ 
ಚಿಕ್ಕಮಗಳೂರು 
ಚಿತ್ರದುರ್ಗ 
ದಕ್ಷಿಣ ಕನ್ನಡ 
ದಾವಣಗೆರೆ 


ಸಾಮಾನ್ಯ 
ಅನುಸೂಚಿತ ಪಂಗಡ 
ಅನುಸೂಚಿತ ಜಾತಿ ( ಮ ) 

ಸಾಮಾನ್ಯ 
ಹಿಂದುಳಿದ ವರ್ಗ - ಬ 


11 


12 


ಹಿಂದುಳಿದ ವರ್ಗ - ೨ ( ಮ ) 


ಧಾರವಾಡ 


ಅನುಸೂಚಿತ ಜಾತಿ 


ಗದಗ್ 


ಅನುಸೂಚಿತ ಜಾತಿ 


ಸಾಮಾನ್ಯ ( ಮ ) 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ( ಮ ) 
ಹಿಂದುಳಿದ ವರ್ಗ - ಅ 


ಅನುಸೂಚಿತ ಜಾತಿ ( ಮ ) 


ಗುಲ್ಬರ್ಗ 
ಹಾಸನ 


17 


ಸಾಮಾನ್ಯ 
ಸಾಮಾನ್ಯ ( ಮ ) 


18 


ಹಾವೇರಿ 


19 


ಕೊಡಗು 


ಅನುಸೂಚಿತ ಜಾತಿ 


ಸಾಮಾನ್ಯ ( ಮ ) 


20 | 


ಕೋಲಾರ 


ಅನುಸೂಚಿತ ಜಾತಿ ( ಮ ) 


2 ) 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ( ಮ ) 


ಅನುಸೂಚಿತ ಪಂಗಡ ( ಮ ) 


ಕೊಪ್ಪಳ 
ಮಂಡ್ಯ 
ಮೈಸೂರು 
ರಾಯಚೂರು 


ಸಾಮಾನ್ಯ 
ಹಿಂದುಳಿದ ವರ್ಗ - ೨ ( ಮ ) 


23 


ಸಾಮಾನ್ಯ 
ಸಾಮಾನ್ಯ ( ಮ ) 


24 . 


25 . 


ರಾಮನಗರ 


ಹಿಂದುಳಿದ ವರ್ಗ - ೨ 


26 . 


ಹಿಂದುಳಿದ ವರ್ಗ - ಬ ( ಮ ) 


| 


ಶಿವಮೊಗ್ಗ 
ತುಮಕೂರು 


ಮ ) 


ಸಾಮಾನ್ಯ 
ಸಾಮಾನ್ಯ ( ಮ ) 
ಸಾಮಾನ್ಯ ( ಮ ) 
ಸಾಮಾನ್ಯ ( ಮ ) 

ಸಾಮಾನ್ಯ ( ಮ ) 
ಹಿಂದುಳಿದ ವರ್ಗ - ಬ ( ಮ ) 


27 


ಹಿಂದುಳಿದ ವರ್ಗ - ೨ ( ಮ ) 


ಉತ್ತರ ಕನ್ನಡ 


ಹಿಂದುಳಿದ ವರ್ಗ - ಬ 


29 


ಉಡುಪಿ 


ಸಾಮಾನ್ಯ 
ಅನುಸೂಚಿತ ಜಾತಿ ( ಮ ) 


30 


| 


ಯಾದಗಿರಿ 


ಸಾಮಾನ್ಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ಕುಮಾರ್ 

ನಿರ್ದೇಶಕರು ( ಪಂ .ರಾಜ್) 
ಹಾಗೂ ಸರ್ಕಾರದ ಪದನಿಮಿತ್ತ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


4288 


ವಿಶೇಷ ರಾಜ್ಯಪತ್ರ 
QO0 - IV -A 300 lado, JJWD, 330200 nge , 9009 ( 

2dZD 98 , 38 JE 0728 ) 30. Eges 


URBAN DEVELOPMENT SECRETARIAT 

NOTIFICATION 


No. Udd 162 Bemrupra 2011 , Bangalore , Dated : 14 .09 . 2012 
In exercise of the powers conferred under Section 13 E of Karnataka Town and Country Planning Act, 
1961, the Government of Karnataka, notified certain regulations regarding exemption of open space and civic 
amenities in sub -division of land in less than 4000 sqm (0 .40 ha ) of land to be incorporated under sub heading “ Open 
Spaces and Civic Amenities" in the zonal regulations of the master plans of all local planning areas approved by the 
Government vide Notification No UDD 522 My Aa pra 2005 Dated 10 .03 . 2006 . 

Whereas , the provision to provide Exemption for open spaces and Civic Amenities in certain residential 
developments in lieu of payment of market value of land is comprehensively re -examined by the Government and in 
view of the implications involved in implementing this provision it has been decided to revise the provision . 


After careful consideration and in exercise of the powers vested under section 76 -K of the K . T .C . P . Act , 1961, 
the Government withdraws the following provision No. I(I to v), notified in the final notification no UDD 522 My Aa Pra 
2005 , Dated 10 .03.2006 


" 1. Exemption for open spaces and civic amenities in sub -division of land 


i) Subject to the provisions of Master plan (ODP /CDP / CDR (R )) in respect of land use , proposed roads 

and minimum road width , wherever the total extent of land of the private residential layout for 
approval by the planning Authority is 4000 sq m (0 .40 hectares) and below , reservation of open space 
and civic amenities areas as per the zonal Regulations /Sub - division Rules may be dispensed with . 
In lieu of this the Planning Authority may collect the market value of converted equivalent land as fixed 
by the Sub - Registrar . 
The value to be recovered from the land owner in lieu of open space and civic amenities shall be in 
addition to the fee to be collected under Section 18 of the K . T.C .P . Act, development charges and any 
other fees / charges prescribed by the Government from time to time. 
The Planning Authority shall deposit the amount so collected under a separate head of Account and 
the amount shall be utilized only for acquisition of areas reserved for parks and open spaces in the 
approved Master Plan (ODP /CDP /CDP(R )), The Planning Authority shall under no circumstances divert 

this amount for any other purposes. 

In case the land owner refuses to pay the market value of the equivalent land in lieu of open space and civic 
amenity to be reserved , the planning Authority shall approve the sub -division providing land separately to an extent 
which otherwise would have been reserved for parks, open spaces and civic amenities as per Zonal Regulations and 
shall take possession of such land fee of cost from the land owner , and the Authority may dispose the same through 
auction for the purpose decided by the Authority . 


And in exercise of the powers vested u / s 76 -k of KTCP Act 1961, the following provision is substituted with 
immediate effect. 


" Subject to the provisions of Master Plan in respect of land use, proposed roads and minimum road width , 
wherever the total extent of land of the private residential layout of approval by the Planning Authority is 4000 sq .m 
(0 .40 hectares) and below , 15 % of the total area shall be reserved for parks and open spaces” . 


By order and in the name of Governor ofKarnataka , 


T . M . Vasudeva Rao 
Under secretary to Government 

Urban Development Department 
ಸರ್ಕಾರಿ ಕೇಂದ್ರ ಮುದ್ರಣಾಲಯ ಘಟಕ - 2 , ಬೆಂಗಳೂರು- 59 


